ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೧ 
Volume 151 . || 


ಬೆಂಗಳೂರು, ಗುರುವಾರ, ಆಗಸ್ಟ್ ೧೧ , ೨೦೧೬ ( ಶ್ರಾವಣ ೨೦ , ಶಕ ವರ್ಷ ೧೯೩೮) 
Bengaluru, Thursday , August 11, 2016 ( Shravana 20, Shaka Varsha 1938) 


ಸಂಚಿಕೆ ೩೨ 
Issue 32 


ಭಾಗ ೫ 
ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 

ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


IN THE COURT OF THE DISTRICT & SESSIONS JUDGE AT KALABURAGI. 
NOTIFICATION NO. DCK /ADMN/ 03 /2016 , KALABURAGI, DATED : 23 .07 .2016 . 

RECRUITMENT TO THE POST OF STENOGRAPHER 
APPLICATIONS THROUGH ONLINE BE SUBMITTED FROM 25 .07. 2016 TO 24 .08. 2016 (TILL 11.59 PM ) 

FOR PAYMENT OF FEE THROUGH CHALLAN : 26 . 08 . 2016 


Applications through online in the prescribed proforma are invited from the candidates who are eligible and qualified as on the 
last date fixed for submission for applications for Recruitment to 11 posts of Stenographers in the Unit of District & Sessions Court , 
Kalaburagi through the link on http://ecourts . gov.in / india /karnataka/kalaburagi/recruitment. 
CLASSIFICATION OF 11 NO .OF POSTS IDENTIFIED TO THE CANDIDATES OF HYDERABAD - KARNATAKA REGION FOR 

FILLING UP OF LOCAL CADRE : 


Reservation 


Others 


Women 


Rural 


| Ex- MP 


_ K . M 


| 


PH, 


| 


Scheduled Caste 


Category-I 


Category- IIB 


Category -IIIA 


GeneralMerit 


Total 


13 


04 


- 01 


| 


Note : One post each for Physically Handicapped person in SC and GM category are reserved for Low Vision persons . 
1) MINIMUM QUALIFICATION : 

a) Must have passed S .S .L . C . or equivalent examination . 


b ) 


Must have passed Senior Typewriting and Senior Shorthand examinations both in Kannada and English language 
conducted by the Department of Public Instructions or equivalent examination . 


OR 


Diploma in Commercial Practice / Secretarial Practice or any other examination recognized as equivalent 
examination to them by Universities or Karnataka Secondary Education Examination Board or Technical Board . 
Pay Scale 14,550 - 350 - 15,600 - 400 - 17,200 - 450 - 19,000 - 500 - 21, 000 - 600 - 24 ,600 - 700 - 26, 700 + Spl 
Pay and other allowances as per rules. 

( ೮೩೫ ) 


eae 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೧, ೨೦೧೬ 


ಭಾಗ ೫ 


2) AGE LIMIT : 


Musthave attained the age of 18 years on the last date fixed for receipt of applications and must have not attained the age of; 


a) 


40 years in case ofpersons belonging to SC / ST and Cat-l. 


b ) 


38 years in case of persons belonging to any of the Category II- A or Il -B or III- A or III-B of other Backward classes . 


c ) 


35 years incase of others . 


In case of applicant who is working or holding a post under the Government of a local authority or a Corporation 
established by a State Act or Central Act or Established by the Government under a State Act and Central Act and 
owned or controlled by the Government by the number of years during which he is or was holding such posts or 10 
years which ever is less . 


e ) 


In case candidate who is Ex -Serviceman by three years plus the number of years of service rendered by him in the 
Armed Forces of the Union . 


f) 


In case of a candidate who is physically handicapped - by ten years . 


g ) 


In the case of a candidate who is widow - by ten years . 


3) CANDIDATES CLAIMING RESERVATION : 


a ) 


Under SC , Category -I, II- B & III- A shall possess the certificates in the form as prescribed by the Government of 
Karnataka and issued by the competent authority on or before the last date of applying ONLINE . 


Claiming reservation under Rural/Physically handicapped / Ex- Serviceman / Widow candidates shall possess the 
certificate issued by the competent authorities on or before the last date of applying ONLINE. 


Candidates who are in service of Union of India / State Government and their Undertaking should possess the 
" No Objection Certificate " issued by the concerned authority at the time of verification of documents / tests . 


The candidates claiming reservation under Local Cadre i.e . candidates belonging to Hyderabad -Karnataka Region 
shall possess the relevant certificate issued by the Competent Authority on or before the last day of applying 
ONLINE as prescribed under the Karnataka Public Employment (Reservation in Appointment for Hyderabad 
Karnataka Region ) (Issue of Eligibility Certificate ) Rules 2013 . 
The candidates called for document verification / test shall furnish the necessary documents with regard to 
Educational qualification , Caste , Date of birth , Reservation claimed with regard to Rural/Physically Handicapped / 
Ex- Serviceman / Widow and reservation claimed for Local Cadre for verification and also two character certificates 
issued by the leading persons. On verification , if the information so furnished by the applicant in the 
application is found to be false , then their candidature is liable for rejection and also they are liable for 

criminal prosecution for furnishing false information . 
If sufficient number of eligible candidates in Women , Ex - Serviceman , Physical handicapped and Rural candidates are not 
available to the extent of the percentage , the unfilled vacancies would be filled up by such categories by men candidates and other 
candidates belonging to the same category respectively . 


4 ) METHOD OF RECRUITMENT: 


Selection of candidates shallbemade in accordance with the provisions contemplated in the Karnataka Sub -ordinate Courts 
(Ministerial and other posts ) ( Recruitment) (Amendment) Rules ,2007 . 

Tests would be conducted and the eligible candidates called for Tests / Interview will have to appear before the Prl.District & 
Sessions Judge , Kalaburagi in the premises of District Court, Kalaburagi at their own costs . 


5 ) PROBATION : 


Candidates will be appointed on probation for a period of two years and the provisions of Karnataka Civil Service (Probation ) 
Rules, 1977 shall MUTATIS MUTANDIS apply to be candidates so selected . During the probation the candidates shall pass the 
Kannada Language Examination and Departmental Examinations prescribed to the post under the Karnataka Civil Service (Service & 
Kannada Language Examinations ) Rules , 1974 . 


6 ) COMPUTER LITERACY TEST: 


The selected candidates shall pass the Computer Literacy Test as may be prescribed by the Government as per Notification 
No. DPAR .43. SER .2008 , Bengaluru dated : 07.03 .2012 by securing not less than 60 % ofmarks, within three months from the date of 
selection , unless the selection made would stands cancelled . 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೧, ೨೦೧೬ 


e22 


7 ) METHOD OF APPLICATION AND FEE : 

a ) The method of application shall be through ONLINE on the website: https://www .onlinesbi.com / 

prelogin / icollecthome.htm ? corpID = 383244 to be applied as per the instructions made available in the Annexure on 

the website. Applications sent by any othermode other than ONLINE willnot be considered. 
b ) The candidate shall pay fee of 200/- (Rupees two hundred only) by any of the following mode ofpayment; 

Online Payment: on submission of online application the candidates shall make the online payment of application 
fee. The applicants will be redirected to above noted S.B .I.website for fee payment. 
Applicants to enter their correct Application Number and other details such as name, date of birth and mobile 
number in S . B .I. paymentpage. 
Applicants can make payment through ; 
• Online (credit card , debit card ,net banking etc ) 

OR 


Offline / Bank Payment - Generate challan online , down load in PDF format and pay in any 
Branch of State Bank of India . 


After successful online payment, applicants should save a copy of receipt for their future 
reference and they Need Not scan and upload the receipt. 
Applicants paying through offline / S. B .I. Branch payment Need Not scan and upload 
endorsed challan in District Court , Kalaburagi website after successful payment of fees . 

Applicants to retain the paid challan for their future reference . 
The Candidates belonging to Category-1 / Scheduled Caste / Scheduled Tribe / Physically Handicapped are exempted from 
payment of fee . 

c) Fee once paid will notbe refunded under any circumstances . 


d) 


The candidates who attempt to obtain extraneous support by any means for candidature shall not be eligible for 
appointment. 


Three certificates of good character, one from the Principal of College/Head Master/Head Mistress of Institution in 
which he/she had last studied and two from respectable persons unconnected with him /her testifying to his /her 
character. 


g) 


Copy of SSLC Marks Card /LC /TC in support of age proof attested by the candidates . 
Citizenship certificate (Where the candidate is not a citizen of Indian by birth ) issued by the DC /Strict Magistrate of 
the District in which the candidate is residing . 
The candidates shall possess the certificates mentioned above issued by the competent authority on or before the 
last day of applying through ONLINE and to submit at the time of verification of documents / tests . 


B . V . PATIL , 
Prl. District & Sessions Judge , 

Kalaburagi. 


General Instruction to the Applicants to follow the below mentioned instructions compulsorily before filling up 

of the application through ONLINE : 


1. 


Applicants shall read all the instructions carefully before submitting online application , so as to avoid the mistakes / 
rejection . 


Applicants shall provide the Mobile Number (Compulsory ) and valid e -mail ID ( if any), for communication at relevant 
columns while submitting Online application . The authority is not responsible for non -receipt of SMS or E -mail. 


Applicants shall passed S . S .L .C . or equivalent examination and also must passed Senior Typewriting and Senior 
Shorthand examinations both in Kannada and English language conducted by the Department of Public Instructions 
or equivalent examination . 


4 . 


Applicants shall provide photograph and signature scan separately . The candidates shall scan his / her latest 
passport size photograph with white background (having 5 cm of length x 3.6 cm . of breadth with maximum size 


esae 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೧ , ೨೦೧೬ 


ಭಾಗ ೫ 


50 kb in jpg format) and signature on white paper in black ball point pen (having 2.5 cm . of length x 7 .5 cm . of 
breadth with maximum size 26 kb in jpg format) separately and upload the same, while submitting the online 
application. 


Submitted Application Form has to be taken print out and the copy of payment receipt/ challan to be preserved till 
completion of Recruitment process . 


6 . 


To avoid last minute rush , the Applicants are advised to submit the ONLINE applications well in advance . The 
website will accept the applications round the clock till 11.59 p .m . of 24 .08 .2016 . 


Last Dates : 


To register / submit online applications on or before 24 .08 .2016 . 
For Online payment of fee through Net Banking / Credit/ Debit and also Generation of challan on 24 .08.2016 . 
To remit Challan form to SBI BANK on 26 .08 .2016 . 


7 . 


8 . 


ō 


ō 


ō 


t 


Intimation will be sent to the eligible candidates through SMS and e-mail provided . The list of eligible candidates for 
Shorthand Test / competitive test will also be notified in District Court, Kalaburagi website URL link : 
http ://ecourts .gov . in /india /karnataka/kalaburagi/recruitment for downloading the Call Letter. Candidate must 
bring his / her Call Letter for Tests/Viva -voce . 
The Candidates called for Tests / Viva -voce will have to appear for the same at their own cost. 
The Candidates shall obtain the prescribed forms of the below mentioned Certificates before the last date for 
submitting Online application from the concerned competent authorities and shall produce all the original 
Testimonials at the time of verification during competitive test. The certificates obtained after the last date fixed for 
submitting Online applications would not be considered , failing wherein the Reservation claimed / candidature shall 
liable for rejection . 
a ) Online submitted application print out. 

The copy of application fee paid receipt / Challan . 
c ) SSLC or equivalent certificate showing the date of birth . 

Kannada and English Shorthand Senior Grade Marks Cards. 
Kannada and English Typewriting Senior Grade Marks Cards. 
No objection certificate (in service candidate). 
Caste Certificate , if reservation claimed under SC / ST / Cat-IIIA / IIB / IIIA / IIIB in prescribed formats 

issued by the competent authority . 
h ) The Discharge certificate from Military Service (Ex - Serviceman ), if reservation claimed . 

Rural Certificate in the prescribed form , if reservation claimed . 
Kannada Medium Certificate in the prescribed from ,if reservation claimed ( If post is Notified ). 
Physical Handicapped Certificate issued by the competent authority , if reservation claimed . 
Eligibility Certificate (371 J) for the candidates of Hyderabad - Karnataka Region as prescribed under 

Government Notification No. DPAR 06 PLX 2012 dated : 06 . 11. 2013 . 
While applying Online application for the post , the candidates shall ensure that , he / she fulfils the eligibility and 
other norms as mentioned above and that all the particulars furnished by him / her are correct in all respects. In 
case , it is detected at any stage of Recruitment that, candidate does not fulfill the eligibility norms and / that he / she 
has suppressed / twisted or truncated any material facts , his /her candidature will shall stands cancelled. If any of 
these short comings is detected even after appointment, his / her appointment shall liable to be terminated . 
Furnishing of wrong, incomplete and incorrect information would not only lead disqualification and also liable for 
criminal prosecution . 


ō 


- 


- 


k ) 


10 . 


11. 


The candidates shall not upload any of these original or attested copies of documents / certificates at the stage of 
submitting the online application . 


12 . 


The candidates shall produce all the original Testimonials along with one set of photocopies at the time verification 
Tests /Viva - voce. 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೧ , ೨೦೧೬ 


೮೩೯ 


PR . 121 


SC, 10 


13. If any applicant is found to attempt / obtain extraneous support by any means for candidature from any officials or 
non -officials , he/she will notbe eligible for appointment. 

Prl. District & Sessions Judge , 

Kalaburagi. 
ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರವರ ಕಾರ್ಯಾಲಯ , ಯಾದಗಿರಿ . 

C ¢ Ù ÈEZ ÀÉ, ÀS Á BJ AJ £ï B 2 B 2016 , ¢ £ ÁAPÀB 25 .07.2016 . 
ವಿಷಯ : ಶೀಘ್ರಲಿಪಿಗಾರ ಹುದ್ದೆಗಳ ನೇರ ನೇಮಕಾತಿ ಕುರಿತು . 


ಉಲ್ಲೇಖ : 1) ಸರ್ಕಾರಿ ಆದೇಶ ಸಂ : ಲಾ 230 ಎಲ್‌ಸಿಇ 2010 , ದಿನಾಂಕ : 29.03.2011 ರಾಜ್ಯದ ಅಧೀನ 

ನ್ಯಾಯಾಲಯಗಳಿಗೆ 309 ಶೀಘ್ರಲಿಪಿಗಾರರ ಹುದ್ದೆಗಳನ್ನು ಸೃಜಿಸುವ ಬಗ್ಗೆ . 
2) ಕರ್ನಾಟಕ ಉಚ್ಚ ನ್ಯಾಯಾಲಯದ ಪತ್ರದ ಸಂಖ್ಯೆ : ಎಲ್‌ಸಿಎ - II 36 : 2003, ದಿನಾಂಕ: 23 .06.2011 

ಶೀಘ್ರಲಿಪಿಗಾರರ ಹುದ್ದೆಗಳನ್ನು ವಿವಿಧ ನ್ಯಾಯಾಲಯಗಳಿಗೆ ಹಂಚಿಕೆ ಕುರಿತು ಸ್ವಾಯತ್ತತೆ ನೀಡಿದ ಬಗ್ಗೆ . 
3) ಕರ್ನಾಟಕ ಉಚ್ಚ ನ್ಯಾಯಾಲಯದ ಪತ್ರದ ಸಂಖ್ಯೆ : ಎಲ್‌ಸಿಎ - II 36:2003 ದಿನಾಂಕ : 24.10.2011 

ಶೀಘ್ರಲಿಪಿಗಾರರ ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮತಿ ನೀಡಿದ ಬಗ್ಗೆ. 
4) ಕರ್ನಾಟಕ ಸರ್ಕಾರದ ಆದೇಶ ಸಂ : ಲಾ 112 ಎಲ್‌ಸಿಇ 2012 , ಬೆಂಗಳೂರು, ದಿ : 28.12 .2012 . 

ಅಧೀನ ನ್ಯಾಯಾಲಯಗಳ ( ಲಿಪಿಕ ಮತ್ತು ಇತರ ಹುದ್ದೆಗಳ) (ನೇಮಕಾತಿ) ನಿಯಮ 1982 
(ತಿದ್ದುಪಡಿ) ನಿಯಮ 2007. 
6) ಕರ್ನಾಟಕ ನಾಗರಿಕ ಸೇವಾ ಸಾಮಾನ್ಯ ನೇಮಕಾತಿ ನಿಯಮ - 1977. 
7) ಕಛೇರಿ ಟಿಪ್ಪಣಿ ದಿನಾಂಕ : 22. 06. 2016 ಮತ್ತು 21.07.2016 - ಮಾಡಿದ ಆದೇಶ. 


ಮೇಲ್ಕಂಡ ಅಧಿಸೂಚನೆಯನ್ವಯ ಯಾದಗಿರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಹಾಗೂ ಅಧೀನ ನ್ಯಾಯಾಲಯಗಳಲ್ಲಿ ಖಾಲಿ ಇರುವ 
04 ಶೀಘ್ರಲಿಪಿಗಾರರ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅಧಿಸೂಚನೆಯಲ್ಲಿ ಲಗತ್ತಿಸಿರುವ ನಿಗಧಿತ ನಮೂನೆಯಲ್ಲಿ ಅರ್ಜಿಗಳನ್ನು 
ಆಹ್ವಾನಿಸಲಾಗಿದೆ. 


ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ : 24.08.2016 ಸಂಜೆ 5 .00 ಗಂಟೆಯೊಳಗೆ. 
|, ಶೀಘ್ರಲಿಪಿಗಾರ 
1. ಹುದ್ದೆಗಳ ಸಂಖ್ಯೆ : 4 
ವೇತನ ಶ್ರೇಣಿ : 14550 - 350 -15600 - 400 -17200 - 450 - 19000 -500 - 21000 - 600 - 24600 - 700 -26700 ಹಾಗೂ ಇತರೆ ಭತ್ಯೆಗಳು . 

ಹುದ್ದೆಯ ವರ್ಗೀಕರಣ : ಸ್ಥಳೀಯ ವೃಂದದವರಿಗೆ 03 ಹುದ್ದೆಗಳು 
- ( ಅನುಚ್ಛೇದ 371( ಜೆ)ರಡಿಯಲ್ಲಿ ಹೈದ್ರಾಬಾದ್ - ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳಿಗೆ ) 
ವರ್ಗೀಕರಣ 

ಇತರರು | ಮಹಿಳಾ ಅಭ್ಯರ್ಥಿ | ಗ್ರಾಮೀಣ ಅಭ್ಯರ್ಥಿ | ಅಂಗವಿಕಲ ಅಭ್ಯರ್ಥಿ | ಒಟ್ಟು ಹುದ್ದೆಗಳು 
ಪರಿಶಿಷ್ಟ ಪಂಗಡ - 01 | 

- - 
ಸಾಮಾನ್ಯ ಅಭ್ಯರ್ಥಿ - - - 01 _ 01 

02 
ಒಟ್ಟು 

03 


_ 01 


01 


01 


ಹುದ್ದೆಯ ವರ್ಗೀಕರಣ : ಮೂಲ ವೃಂದದವರಿಗೆ 01 ಹುದ್ದೆ 


ವರ್ಗೀಕರಣ 


ಸಾಮಾನ್ಯ ಅಭ್ಯರ್ಥಿ 

ಒಟ್ಟು 


ಇತರರು | ಮಹಿಳಾ ಅಭ್ಯರ್ಥಿ | ಗ್ರಾಮೀಣ ಅಭ್ಯರ್ಥಿ | ಅಂಗವಿಕಲ ಅಭ್ಯರ್ಥಿ | ಒಟ್ಟು ಹುದ್ದೆಗಳು 
- 01 - - 

- 01 
- 01 - - 

- -- | 01 


ವಿದ್ಯಾರ್ಹತೆ : 

4. ಎಸ್.ಎಸ್.ಎಲ್.ಸಿ. ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. 
5. ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಬೆರಳಚ್ಚು ಪ್ರೌಢದರ್ಜೆಯ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. 
6. ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಶೀಘ್ರಲಿಪಿ ಪ್ರೌಢದರ್ಜೆಯ ಅಥವಾ ತತ್ಸಮಾನ 

ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. 


೮೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೧, ೨೦೧೬ 

ಭಾಗ ೫ 
ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ 
ಆಯ್ಕೆಯಾದ ಅಭ್ಯರ್ಥಿಗಳು ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂ : DPAR/43/SCR /2008, ಬೆಂಗಳೂರು, ದಿನಾಂಕ : 
07.03 . 2012ರಂತೆ ನಿಗಧಿಪಡಿಸುವ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯನ್ನು ಆಯ್ಕೆಯಾದ ಮೂರು ತಿಂಗಳೊಳಗಾಗಿ ಶೇಕಡಾ 60ರಂತೆ ಅಂಕಗಳನ್ನು 
ಪಡೆದು ಉತ್ತೀರ್ಣವಾಗತಕ್ಕದ್ದು ಇಲ್ಲವಾದಲ್ಲಿ ಅವರ ಆಯ್ಕೆಯನ್ನು ರದ್ದುಪಡಿಸಲಾಗುವುದು. 
ಆಯ್ಕೆಯ ವಿಧಾನ : 

1) ಕರ್ನಾಟಕ ಅಧೀನ ನ್ಯಾಯಾಲಯಗಳ ( ಮಿನಿಸ್ಟರಿಯಲ್ ಮತ್ತು ಇತರ ಹುದ್ದೆಗಳು) (ನೇಮಕಾತಿ) ನಿಯಮಗಳು, 1982 ಮತ್ತು 

(ತಿದ್ದುಪಡಿ) ನಿಯಮಗಳು 2007ರನ್ವಯ ನೇರ ನೇಮಕಾತಿ ಮೂಲಕ ಆಯ್ಕೆ ಮಾಡಲಾಗುವುದು. 
2) ಶೀಘ್ರಲಿಪಿಗಾರರ ಹುದ್ದೆಗೆ ಒಂದು ನಿಮಿಷಕ್ಕೆ 120 ಶಬ್ದಗಳಂತೆ ಸುಮಾರು 5 ನಿಮಿಷ ಉಕ್ತಲೇಖನವನ್ನು ಕನ್ನಡ ಮತ್ತು ಇಂಗ್ಲೀಷ್ 

ನೀಡಲಾಗುವುದು ಅದನ್ನು 45 ನಿಮಿಷಗಳೊಳಗಾಗಿ ಲಿಪ್ಯಂತರಗೊಳಿಸಿ ಬೆರಳಚ್ಚು ಮಾಡಿ ಕೊಡತಕ್ಕದ್ದು. ಇದಕ್ಕೆ 100 
ಅಂಕಗಳು ನಿಗಧಿಪಡಿಸಲಾಗಿದೆ. 
3) ಈ ಪರೀಕ್ಷೆಯಲ್ಲಿ ಗರಿಷ್ಠ 100 ಅಂಕಗಳಿದ್ದು ಪರೀಕ್ಷೆಯಲ್ಲಿ ಉತ್ತೀರ್ಣತೆಗೆ ಕನಿಷ್ಟ 50 ಅಂಕಗಳನ್ನು ಪಡೆಯಬೇಕಾಗುತ್ತದೆ. 


ಸೂಚನೆಗಳು : 


3) ಭರ್ತಿ ಮಾಡಿದ ಅರ್ಜಿಗಳನ್ನು ದಿನಾಂಕ : 24.08. 2016 ರಂದು ಸಂಜೆ 5 - 00 ಗಂಟೆಯೊಳಗೆ ಸಲ್ಲಿಸತಕ್ಕದ್ದು. ಒಂದು ವೇಳೆ ಕಡೆಯ 

ದಿನಾಂಕವು ಸಾರ್ವಜನಿಕ ರಜೆ ದಿನವಾಗಿದ್ದ ಪಕ್ಷದಲ್ಲಿ ಮುಂದಿನ ಕೆಲಸದ ದಿನಾಂಕ ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನವಾಗಿರುತ್ತದೆ . 


4) ಭರ್ತಿ ಮಾಡಿದ ಅರ್ಜಿಗಳನ್ನು ಈ ಕೆಳಕಂಡ ವಿಳಾಸಕ್ಕೆ ಸಲ್ಲಿಸಬೇಕು. 

ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರವರ 

ಕಛೇರಿ, ಯಾದಗಿರಿ, ಜಿಲ್ಲೆ : ಯಾದಗಿರಿ . 
1) ವಯೋಮಿತಿ ( ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕಕ್ಕೆ ಅನುಗುಣವಾಗಿ ) : 
ಕನಿಷ್ಠ ವಯೋಮಿತಿ : 18 ವರ್ಷ ತುಂಬಿರಬೇಕು 
ಗರಿಷ್ಠ ವಯೋಮಿತಿ : ಸಾಮಾನ್ಯ ವರ್ಗ - 35 ವರ್ಷ 

2ಎ /2ಬಿ /3ಎ/3ಬಿ - - 38 ವರ್ಷ 

ಪ. ಜಾ / ಪ. ಪಂ / ಪ್ರವರ್ಗ -1 - 40 ವರ್ಷ 
ಸರ್ಕಾರಿ ಸೇವೆಯಲ್ಲಿರುವವರಿಗೆ, ವಿಧವೆಯರಿಗೆ, ಮಾಜಿ ಸೈನಿಕರಿಗೆ ಹಾಗೂ ಅಂಗವಿಕಲರಿಗೆ ನಿಯಮಾನುಸಾರ ವಯೋಮಿತಿಯಲ್ಲಿ ಸಡಿಲಿಕೆ 
ನೀಡಲಾಗುವುದು. 
ಸರ್ಕಾರ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ವಿಧಾನ : 

ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸುವ ಸಮಯದಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರದಿಂದ ನಿರಾಕ್ಷೇಪಣಾ ಪ್ರಮಾಣ 
ಪತ್ರವನ್ನು ಪಡೆದಿರಬೇಕು. 
iv) ಮೀಸಲಾತಿ ಹಾಗೂ ವಯೋಮಿತಿ ರಿಯಾಯತಿ ಕೋರಿದಲ್ಲಿ ಹಾಜರುಪಡಿಸಬೇಕಾದ ಸ್ವಯಂ ದೃಢೀಕೃತ ಪ್ರಮಾಣಪತ್ರಗಳು. 
4) ಜಾತಿ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ಪ್ರಸ್ತುತ ಚಾಲ್ತಿಯಲ್ಲಿರುವ ನಮೂನೆಯಲ್ಲಿ ತಹಶೀಲ್ದಾರರಿಂದ ಪಡೆದಿರುವ 

ಜಾತಿ ಪ್ರಮಾಣಪತ್ರವನ್ನು ಒದಗಿಸತಕ್ಕದ್ದು. 


ಗ್ರಾಮೀಣ ಮೀಸಲಾತಿ ಕೋರುವ ವರ್ಗದ ಅಭ್ಯರ್ಥಿಗಳು ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ / 96 / ಸೇನೆನಿ | 
2005, ದಿನಾಂಕ : 10.08.2005ರ ಪ್ರಕಾರ ನಿಗಧಿತ ನಮೂನೆ 2ರಲ್ಲಿ ಅಧಿಕೃತ ಅಧಿಕಾರಿಗಳಿಂದ ಪಡೆದು ಅದನ್ನು ಸಂಬಂಧಿಸಿದ 
ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ರುಜು ಮಾಡಿಸಿ ಸಲ್ಲಿಸಬೇಕು. 


ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಪ್ರಮಾಣಪತ್ರ ನಮೂನೆ- 2ರ ಜೊತೆ ನಮೂನೆ-1ರಲ್ಲೂ 
ದೃಢೀಕರಣ ಪತ್ರವನ್ನು ಸಲ್ಲಿಸುವುದು. 


ಪರಿವೀಕ್ಷಣಾ ಅವಧಿ : 

ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಕರ್ನಾಟಕ ಸೇವಾ ನಿಯಮ ( ಪರಿವೀಕ್ಷಣಾ ನಿಯಮಗಳು) - 1977ರ ಪ್ರಕಾರ ಎರಡು ವರ್ಷಗಳ ಕಾಲ 
ಪರಿವೀಕ್ಷಣಾ ಅವಧಿ ಇರುತ್ತದೆ. ಆ ಅವಧಿಯಲ್ಲಿ ಅಭ್ಯರ್ಥಿಗಳು ಅವರ ಹುದ್ದೆಗೆ ನಿಗಧಿಪಡಿಸಿರುವ ಇಲಾಖಾ ಪರೀಕ್ಷೆಗಳನ್ನು ಮತ್ತು ಕನ್ನಡ ಭಾಷೆಯನ್ನು 
ಕಡ್ಡಾಯವಾಗಿ ಉತ್ತೀರ್ಣರಾಗತಕ್ಕದ್ದು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೧, ೨೦೧೬ 

೮೪೧ 
ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ಕೆಳಕಂಡ ದಾಖಲೆಗಳ ಸ್ವಯಂ ದೃಢೀಕೃತ ನಕಲುಗಳನ್ನು ಸಲ್ಲಿಸಬೇಕು. ತಪ್ಪಿದಲ್ಲಿ ಯಾವ ಸೂಚನೆಯನ್ನು ನೀಡದೇ ಅರ್ಜಿಗಳನ್ನು 
ತಿರಸ್ಕರಿಸಲಾಗುವುದು. 


ಅಭ್ಯರ್ಥಿಯು ಈ ಅಧಿಸೂಚನೆಯಲ್ಲಿ ನೀಡಿರುವ ನಿಗಧಿತ ನಮೂನೆಯಲ್ಲಿ ಅರ್ಜಿಯನ್ನು ಬೆರಳಚ್ಚು ಮಾಡಿಸಿ ಕಂಪ್ಯೂಟರ್‌ನಲ್ಲಿ 
ತಯಾರಿಸಿ ಅಥವಾ ಸ್ವತಃ ಕೈಬರಹದಲ್ಲಿ ತಮಗೆ ಅನ್ವಯಿಸುವ ಎಲ್ಲ ಅಂಕಣಗಳನ್ನು ಭರ್ತಿ ಮಾಡಿ ಸಲ್ಲಿಸತಕ್ಕದ್ದು. 
ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವವರು ಆಯಾ ಹುದ್ದೆಗಳಿಗೆ ಪ್ರತ್ಯೇಕವಾಗಿ ನಿಗಧಿತ ನಮೂನೆಗಳಲ್ಲಿ 
ಅರ್ಜಿಯನ್ನು ಸಲ್ಲಿಸತಕ್ಕದ್ದು. 
ಹುಟ್ಟಿದ ದಿನಾಂಕವನ್ನು ತೋರಿಸುವ ಬಗ್ಗೆ ದೃಢೀಕೃತ ಪ್ರಮಾಣಪತ್ರವನ್ನು ಸಲ್ಲಿಸತಕ್ಕದ್ದು. 
ಅಭ್ಯರ್ಥಿಯು ಇತ್ತೀಚಿನ ಪಾಸ್‌ಪೋರ್ಟ್ ಅಳತೆಯ ಫೋಟೋವನ್ನು ಅರ್ಜಿ ನಮೂನೆಯಲ್ಲಿ ತೋರಿಸಿರುವ ಸ್ಥಳದಲ್ಲಿ ಅಂಟಿಸಿ 
ಅದರ ಮೇಲೆ ಸಹಿ ಮಾಡತಕ್ಕದ್ದು. 
ಅರ್ಜಿ ನಮೂನೆಯೊಂದಿಗೆ ಯಾವುದೇ ಮೂಲ ಪ್ರತಿಗಳನ್ನು ಲಗತ್ತಿಸುವ ಅವಶ್ಯಕತೆ ಇರುವುದಿಲ್ಲ. ಶೈಕ್ಷಣಿಕ ವಿದ್ಯಾರ್ಹತೆಯ 
ಅಂಕಪಟ್ಟಿಗಳನ್ನು ಹಾಗೂ ಇತರ ಪ್ರಮಾಣಪತ್ರಗಳನ್ನು ಸ್ವಯಂ ದೃಢೀಕರಿಸಿ ಅರ್ಜಿಗೆ ಲಗತ್ತಿಸತಕ್ಕದ್ದು . 
ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ಅವರ ನಡತೆ ಬಗ್ಗೆ ಅವರ ಸಂಬಂಧಿಯಲ್ಲದ ಸಮಾಜದ ಇಬ್ಬರು ಗಣ್ಯ ವ್ಯಕ್ತಿಗಳಿಂದ 6 
ತಿಂಗಳೊಳಗೆ ಪಡೆದ ಎರಡು ಪ್ರಮಾಣ ಪತ್ರಗಳನ್ನು ಹಾಗೂ ಕೊನೆಯಲ್ಲಿ ವ್ಯಾಸಂಗ ಮಾಡಿದ ಶಾಲೆ ಕಾಲೇಜಿನಿಂದ ಪಡೆದ 
ಒಂದು ನಡತೆ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಲಗತ್ತಿಸತಕ್ಕದ್ದು. 
ಜಾತಿ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ನಿಗಧಿತ ನಮೂನೆಯಲ್ಲಿ ತಹಶೀಲ್ದಾರರವರಿಂದ ಚಾಲ್ತಿಯಲ್ಲಿರುವ 
ನಿಯಮಾನುಸಾರ ಪಡೆದಿರುವ ಪ್ರಮಾಣಪತ್ರದ ಸ್ವಯಂ ದೃಢೀಕೃತ ನಕಲನ್ನು ಲಗತ್ತಿಸತಕ್ಕದ್ದು . 
ಅಭ್ಯರ್ಥಿಗಳು ಅರ್ಜಿಯ ಜೊತೆಯಲ್ಲಿ 5 - 00 7 ಗಳ ಅಂಚೆ ಚೀಟಿ ಲಗತ್ತಿಸಿರುವ ಸ್ವವಿಳಾಸವಿರುವ ಲಕೋಟೆಯನ್ನು 
ಲಗತ್ತಿಸತಕ್ಕದ್ದು ಹಾಗೂ ಯಾವ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುತ್ತಿದ್ದಾರೆಂಬುದನ್ನು ದಪ್ಪ ಅಕ್ಷರದಲ್ಲಿ ಲಕೋಟೆಯ ಮೇಲೆ 
ನಮೂದಿಸತಕ್ಕದ್ದು . 
ಯಾವುದೇ ಅಭ್ಯರ್ಥಿಯು ಯಾವುದೇ ಪ್ರವರ್ಗ ಮೀಸಲಾತಿ ಕೋರಿದಲ್ಲಿ ಆಯಾ ಮೀಸಲಾತಿಗೆ ಸಂಬಂಧಿಸಿದ ನಿಗಧಿತ 
ನಮೂನೆಯಲ್ಲಿ ಸಕ್ಷಮ ಪ್ರಾಧಿಕಾರದಿಂದ ಪಡೆದ ಪ್ರಮಾಣಪತ್ರದ ಸ್ವಯಂ ದಢೀಕೃತ ನಕಲನ್ನು ಲಗತ್ತಿಸತಕ್ಕದ್ದು. 
ಹೈದ್ರಾಬಾದ್ - ಕರ್ನಾಟಕ ಪ್ರದೇಶದ ಸ್ಥಳೀಯ ಅಭ್ಯರ್ಥಿಗಳಿಗಾಗಿ ಅರ್ಜಿ ಸಲ್ಲಿಸುವವರು ಸರ್ಕಾರದ ಅಧಿಸೂಚನೆ ಸಂಖ್ಯೆ : 
DPAR/43/ HKC/2013, ಬೆಂಗಳೂರು, ದಿ : 29 .01.2014ರಲ್ಲಿ ನಿಗಧಿಪಡಿಸಲಾದ ಕರ್ನಾಟಕ ಸಾರ್ವಜನಿಕ ಉದ್ಯಾಗ 
( ಹೈದ್ರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ (ಮೀಸಲಾತಿ) ( ಅರ್ಹತಾ ಪ್ರಮಾಣ ಪತ್ರಗಳ ನೀಡಿಕೆ) ನಿಯಮಗಳು 
- 2013ರ ನಿಯಮ 3( 3) ರಲ್ಲಿ ಗೊತ್ತುಪಡಿಸಿರುವಂತೆ “ ಅನುಬಂಧ - ಎ ” ಯಲ್ಲಿರುವಂತೆ “ ಅರ್ಹತಾ ಪ್ರಮಾಣಪತ್ರ ” ವನ್ನು 
ಸಂಬಂಧಪಟ್ಟ ಸಹಾಯಕ ಆಯುಕ್ತರವರಿಂದ ಹಾಗೂ ಸೇವಾನಿರತ ಅಭ್ಯರ್ಥಿಗಳು ಸ್ವಗ್ರಾಮ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ 

ನೇಮಕಾತಿ ಪ್ರಾಧಿಕಾರದಿಂದ ಅಧಿಸೂಚನೆಯ ಕೊನೆಯ ದಿನಾಂಕದೊಳಗಾಗಿ ಪಡೆದಿರಬೇಕು. 
ಸಾಮಾನ್ಯ ಸೂಚನೆಗಳು : 

8. ಅಭ್ಯರ್ಥಿಗಳು ನೇಮಕಾತಿಗೆ ಸಂಬಂಧಿಸಿದಂತೆ ಯಾವುದೇ ಅಕ್ರಮ ಮತ್ತು ಅನುಸೂಚಿತ ಮಾರ್ಗವನ್ನು ಅನುಸರಿಸಿದ್ದಲ್ಲಿ ಅಥವಾ 

ಪ್ರಭಾರ ಬೀರುವ ಅಂಶ ಕಂಡು ಬಂದಲ್ಲಿ ಅಂತ ಅಭ್ಯರ್ಥಿಗಳನ್ನು ನೇಮಕಾತಿಗೆ ಪರಿಗಣಿಸಲಾಗುವದಿಲ್ಲ. 
ಅಪೂರ್ಣವಾಗಿರುವ, ಸಹಿ ಮಾಡದ ಮತ್ತು ವಿದ್ಯಾರ್ಹತೆ ಮೀಸಲಾತಿ ಹಾಗೂ ವಯೋಮಿತಿ ರಿಯಾಯಿತಿಯ ಬಗ್ಗೆ ಸಂಬಂಧಪಟ್ಟ 
ದಾಖಲೆಗಳನ್ನು ಹೊಂದಿರದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು . 

ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ತಮ್ಮ ಅರ್ಜಿಗಳನ್ನು ಸೂಕ್ತ ಮಾರ್ಗದ ಮುಖಾಂತರ ಸಲ್ಲಿಸತಕ್ಕದ್ದು. 
11. ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಸಂದರ್ಶನಕ್ಕೆ ಹಾಜರಾಗುವುದು ಹಾಗೂ ಸಂಬಂಧಪಟ್ಟ ಎಲ್ಲಾ ಮೂಲ ದಾಖಲೆಗಳನ್ನು 

ಸಂದರ್ಶನದ ಕಾಲಕ್ಕೆ ಹಾಜರುಪಡಿಸತಕ್ಕದ್ದು. 
12. ಅಭ್ಯರ್ಥಿಯು ಸಂದರ್ಶನಕ್ಕೆ ಹಾಜರಾಗಲು ಮಾಹಿತಿ ಸಿಗದಿದ್ದ ಪಕ್ಷದಲ್ಲಿ ಅವರು ಸಂದರ್ಶನಕ್ಕೆ ಅನರ್ಹರೆಂದು ತಿಳಿಯತಕ್ಕದ್ದು 

ಹಾಗೂ ಈ ಬಗ್ಗೆ ಯಾವುದೇ ಪತ್ರ ವ್ಯವಹಾರಗಳನ್ನು ನಡೆಸಲಾಗುವದಿಲ್ಲ. 
13 . ಎಲ್ಲಾ ವಿವರಗಳನ್ನು ನೀಡದ ಹಾಗೂ ಅಪೂರ್ಣವಾದ ಅರ್ಜಿಗಳನ್ನು ಪ್ರಾರಂಭಿಕ ಹಂತದಲ್ಲೇ ತಿರಸ್ಕರಿಸಲಾಗುವುದು. 
14 . ಅಧಿಸೂಚನೆಯನ್ನು ecourts.gov.in/india/karnataka/yadgir/recruitment ಅಂತರ್ಜಾಲದಲ್ಲಿ ನೋಡಬಹುದು. 

ಎಸ್ . ಎನ್ . ನಾಯಕ, 
ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 

ಯಾದಗಿರಿ. 


೮೪೨ 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೧ , ೨೦೧೬ 

ಶೀಘ್ರಲಿಪಿಗಾರರ ಹುದ್ದೆಗಾಗಿ ಅರ್ಜಿ ನಮೂನೆ 

ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರು, ಯಾದಗಿರಿ. 
ಅಧಿಸೂಚನೆ ಸಂಖ್ಯೆ : 2 / 2016 , ದಿನಾಂಕ : 25.07.2016 


ಇವರಿಗೆ , 


ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 
ಯಾದಗಿರಿ. 


1. 
2. 


ಅಭ್ಯರ್ಥಿಯ ಹೆಸರು 
ತಂದೆ/ ತಾಯಿ / ಗಂಡನ ಹೆಸರು 
ಪೂರ್ಣ ಅಂಚೆ ವಿಳಾಸ 


ಹುಟ್ಟಿದ ದಿನಾಂಕ ಮತ್ತು ವಯಸ್ಸು 
ರಾಷ್ಟ್ರೀಯತೆ : 
ಧರ್ಮ : 


ಉತ್ತೀರ್ಣ 
ಹೊಂದಿದ ವರ್ಷ | 


ಗರಿಷ್ಟ 
ಅಂಕಗಳು 


ಪಡೆದಿರುವ 
ಅಂಕಗಳು 


ಶೇಕಡಾವಾರು 
ಅಂಕಗಳು 


ಲಿಂಗ : 
ಪುರುಷ / ಮಹಿಳೆ 
ಸಾಮಾನ್ಯ ಅಭ್ಯರ್ಥಿ, ಪ. ಜಾ , ಪ. ಪಂ , ಪ್ರವರ್ಗ -1, 2 - ಎ , 
2 - ಬಿ , 3ಎ, 3 - ಬಿ , ಗುಂಪಿಗೆ ಸೇರಿದವರೇ ? ಎಂಬ ಬಗ್ಗೆ 
ಆಯಾ ಪಂಗಡಗಳನ್ನು ಸಂಬಂಧಪಟ್ಟ ದಾಖಲೆಗಳೊಂದಿಗೆ 
ನಮೂದಿಸಿ ಲಗತ್ತಿಸತಕ್ಕದ್ದು. 
ಒಳಮೀಸಲಾತಿ ವಿವರ : 
ನೀವು ಗ್ರಾಮೀಣ ಅಭ್ಯರ್ಥಿಯೇ ನಮೂನೆ 1 ಮತ್ತು 2 ರಲ್ಲಿ 
ದೃಢೀಕೃತ ಪ್ರಮಾಣ ಪತ್ರಗಳ ಪ್ರತಿಗಳನ್ನು ಲಗತ್ತಿಸುವುದು 
ಶೈಕ್ಷಣಿಕ ವಿದ್ಯಾರ್ಹತೆ (ಸ್ವಯಂ ದೃಢೀಕೃತ ಪ್ರಮಾಣ 
ಪತ್ರಗಳನ್ನು ಸಲ್ಲಿಸತಕ್ಕದ್ದು) 
ಎಸ್.ಎಸ್ .ಎಲ್.ಸಿ. / ತತ್ಸಮಾನ ವಿದ್ಯಾರ್ಹತೆ 
ಪ್ರೌಢದರ್ಜೆ ಕನ್ನಡ ಬೆರಳಚ್ಚು ಪರೀಕ್ಷೆ 
ಪ್ರೌಢ ದರ್ಜೆ ಇಂಗ್ಲೀಷ್ ಬೆರಳಚ್ಚು ಪರೀಕ್ಷೆ 
ಪ್ರೌಢದರ್ಜೆ ಕನ್ನಡ ಶೀಘ್ರಲಿಪಿ ಪರೀಕ್ಷೆ 
ಪ್ರೌಢದರ್ಜೆ ಇಂಗ್ಲೀಷ್ ಶೀಘ್ರಲಿಪಿ ಪರೀಕ್ಷೆ 
ಗಣಕ ಯಂತ್ರ (ಕಂಪ್ಯೂಟರ್ ) ವಿದ್ಯಾಭ್ಯಾಸ ಹೊಂದಿರುವ ಬಗ್ಗೆ 
ದಾಖಲಾತಿಗಳನ್ನು ಲಗತ್ತಿಸುವುದು 
9ನೇ ಕಾಲಂನಲ್ಲಿ ತೋರಿಸಿರುವದಕ್ಕಿಂತ ಹೆಚ್ಚಿನ ವಿದ್ಯಾರ್ಹತೆ 
ಹೊಂದಿದ್ದರೆ ಆ ಬಗ್ಗೆ ವಿವರಗಳು 
ಅಭ್ಯರ್ಥಿಯ ದೂರವಾಣಿ / ಮೊಬೈಲ್ ಸಂಖ್ಯೆ 


ಎಫ್ . 


11 . 


ಸೂಚನೆ : ಅಭ್ಯರ್ಥಿಗಳು ಎಲ್ಲಾ ಕಾಲಂಗಳನ್ನು ಭರ್ತಿ ಮಾಡತಕ್ಕದ್ದು ಮತ್ತು ಯಾವ ಯಾವ ಪಂಗಡಕ್ಕೆ ಸೇರಿದವರೆಂಬುದನ್ನು ಸೂಕ್ತ ದಾಖಲೆಗಳೊಂದಿಗೆ 
ಸಲ್ಲಿಸತಕ್ಕದ್ದು . 

ಈ ಮೇಲ್ಕಂಡ ಮಾಹಿತಿಗಳು ನನಗೆ ತಿಳಿದ ಮಟ್ಟಿಗೆ ಸತ್ಯ ಹಾಗೂ ಸರಿಯಾಗಿವೆ ಎಂದು ಪ್ರಮಾಣಿಕರಿಸುತ್ತೇನೆ ಮತ್ತು ಒಂದು ವೇಳೆ ಮೇಲ್ಕಂಡ 
ಮಾಹಿತಿಗಳು ತಪ್ಪು ಎಂದು ಕಂಡು ಬಂದಲ್ಲಿ ನನ್ನ ಅಭ್ಯರ್ಥಿತನವನ್ನು ರದ್ದುಪಡಿಸಬಹುದು ಎಂದು ಈ ಮೂಲಕ ಘೋಷಿಸುತ್ತೇನೆ. 
ದಿನಾಂಕ : 

ಅಭ್ಯರ್ಥಿಯ ಸಹಿ . 
PR. 122 
Sc. 10 


- ೮೪೩ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೧, ೨೦೧೬ 

೮೪೩ 
ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರವರ ಕಾರ್ಯಾಲಯ , ಯಾದಗಿರಿ. 

ಅಧಿಸೂಚನೆ ಸಂಖ್ಯೆ : ಎಡಿಎಂಎನ್ / 3 / 2016, ದಿನಾಂಕ : 25 .07.2016. 
ವಿಷಯ : ಬೆರಳಚ್ಚುಗಾರ ಮತ್ತು ಬೆರಳಚ್ಚು - ನಕಲುಗಾರರ ಹುದ್ದೆಗಳ ನೇರ ನೇಮಕಾತಿ ಕುರಿತು. 
ಉಲ್ಲೇಖ : 1) ಕರ್ನಾಟಕ ಉಚ್ಚ ನ್ಯಾಯಾಲಯದ ಪತ್ರದ ಸಂಖ್ಯೆ: ಎಲ್‌ಸಿಎ - || 52 : 2010 ದಿನಾಂಕ : 30.04. 2010 

ವಿವಿಧ ಹುದ್ದೆಗಳನ್ನು ತುಂಬುವ ಅನುಮತಿಯ ಬಗ್ಗೆ . 
2) ಕರ್ನಾಟಕ ಉಚ್ಚ ನ್ಯಾಯಾಲಯದ ಪತ್ರದ ಸಂಖ್ಯೆ: ಎಲ್‌ಸಿಎ - || 52 : 2010 ದಿನಾಂಕ : 03.02 .2011 

ವಿವಿಧ ಹುದ್ದೆಗಳನ್ನು ತುಂಬುವ ಅನುಮತಿಯ ಬಗ್ಗೆ, 
ಸರಕಾರಿ ಆದೇಶ ಸಂಖ್ಯೆ ಲಾ 153 ಎಲ್ಎಸಿ - 2010 ದಿನಾಂಕ: 24.01.2010 ಖಾಲಿ ಇರುವ 30 

ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಮಂಜೂರಾತಿ ನೀಡುವ ಕುರಿತು. 
4) ಕರ್ನಾಟಕ ಉಚ್ಚ ನ್ಯಾಯಾಲಯದ ಪತ್ರದ ಸಂಖ್ಯೆ : ಎಲ್‌ಸಿಎ - || 54 : 2011 ದಿನಾಂಕ : 01.10.2011 

ವಿವಿಧ ಹುದ್ದೆಗಳನ್ನು ತುಂಬುವ ಅನುಮತಿಯ ಬಗ್ಗೆ . 
5) ಕರ್ನಾಟಕ ಅಧೀನ ನ್ಯಾಯಾಲಯಗಳ ( ಲಿಪಿಕ ಮತ್ತು ಇತರ ಹುದ್ದೆಗಳ ) (ನೇಮಕಾತಿ) ನಿಯಮ 1982 . 
6) ಕರ್ನಾಟಕ ಅಧೀನ ನ್ಯಾಯಾಲಯಗಳ ( ಲಿಪಿಕ ಮತ್ತು ಇತರ ಹುದ್ದೆಗಳು) (ನೇಮಕಾತಿ) ( ತಿದ್ದುಪಡಿ) 

ನಿಯಮ 2007 . 
7) ಕರ್ನಾಟಕ ನಾಗರಿಕ ಸೇವಾ ಸಾಮಾನ್ಯ ನೇಮಕಾತಿ ನಿಯಮ - 1977 . 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಪತ್ರದ ಸಂಖ್ಯೆ : ಎಲ್‌ಸಿಎ - || 19 : 2015 ದಿನಾಂಕ : 07.11.2015 
ಅಧಿಸೂಚನೆ ಸಂಖ್ಯೆ : 3 / 2012 , ದಿನಾಂಕ : 08. 08.2012ನ್ನು ರದ್ದುಗೊಳಿಸಿ ಹೊಸ ಅಧಿಸೂಚನೆ 

ಹೊರಡಿಸಲು ಅನುಮತಿ ನೀಡಿದ ಬಗ್ಗೆ . 

9) ಕಚೇರಿ ಟಿಪ್ಪಣಿ ದಿ : 23.07.2016 - ಮಾಡಿದ ಆದೇಶ. 
ಮೇಲ್ಕಂಡ ಅಧಿಸೂಚನೆಯನ್ವಯ ಯಾದಗಿರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಹಾಗೂ ಅಧೀನ ನ್ಯಾಯಾಲಯಗಳಲ್ಲಿ ಖಾಲಿ ಇರುವ 
ಬೆರಳಚ್ಚುಗಾರರು - 08 ಮತ್ತು ಬೆರಳಚ್ಚು - ನಕಲುಗಾರರು - 03 ಹುದ್ದೆಗಳನ್ನು ತುಂಬಲು ಅರ್ಹ ಅಭ್ಯರ್ಥಿಗಳಿಂದ ಅಧಿಸೂಚನೆಯಲ್ಲಿ ಲಗತ್ತಿಸಿರುವ 
ನಿಗಧಿತ ನಮೂನೆಯಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 
ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ : 24.08 .2016 ಸಂಜೆ 5 . 00 ಗಂಟೆಯೊಳಗೆ. 
1. ಬೆರಳಚ್ಚುಗಾರರು 
ಹುದ್ದೆಗಳ ಸಂಖ್ಯೆ : 08 
ವೇತನ ಶ್ರೇಣಿ : 11600 - 200 -12000 - 250 - 13000 - 300 - 14200 - 350 -15600 - 400 - 17200 - 450 - 19000 - 500 - 21000 ಹಾಗೂ ಇತರೆ ಭತ್ಯೆಗಳು. 
ಹುದ್ದೆಯ ವರ್ಗಿಕರಣ : ಹೈದ್ರಾಬಾದ್ ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳಿಗಾಗಿ ಸ್ಥಳೀಯ ಹುದ್ದೆಗಳಿಗೆ ಗುರುತಿಸಿರುವ ಮೀಸಲಾತಿ 
( Hyderabad - Karnataka Local Cadre ) 


ವರ್ಗಿಕರಣ 


ಇತರರು 


- ಮಹಿಳಾ ಅಭ್ಯರ್ಥಿ | ಗ್ರಾಮೀಣ ಅಭ್ಯರ್ಥಿ 


ಅಂಗವಿಕಲ ಅಭ್ಯರ್ಥಿ | ಒಟ್ಟು ಹುದ್ದೆಗಳು 

04 


02 


ಸಾಮಾನ್ಯ ಅಭ್ಯರ್ಥಿ 
ಪರಿಶಿಷ್ಟ ಜಾತಿ 
ಪ್ರವರ್ಗ - 2ಎ 


01 


02 


- - 


01 


ಪ್ರವರ್ಗ - 2ಬಿ 


- - 


ಒಟ್ಟು 


03 


- - 


| 


08 


ವಿದ್ಯಾರ್ಹತೆ : 

1) ಎಸ್.ಎಸ್.ಎಲ್. ಸಿ. ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. 
_ 2) ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಬೆರಳಚ್ಚು ಪ್ರೌಢದರ್ಜೆಯಲ್ಲಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. 
ಆಯ್ಕೆಯ ವಿಧಾನ : 

ಕರ್ನಾಟಕ ಅಧೀನ ನ್ಯಾಯಾಲಯಗಳು ( ಮಿನಿಸ್ಬಿಯಲ್‌ ಮತ್ತು ಇತರ ಹುದ್ದೆಗಳು) (ನೇಮಕಾತಿ) ನಿಯಮಗಳು - 1982 ಮತ್ತು (ತಿದ್ದುಪಡಿ) 
ನಿಯಮಗಳು - 2007ರನ್ವಯ ನೇರ ನೇಮಕಾತಿಯ ಮೂಲಕ ಆಯ್ಕೆ ಮಾಡಲಾಗುವುದು. 


೮೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೧, ೨೦೧೬ 


ಭಾಗ ೫ 


ಅರ್ಹತಾ ಪರೀಕ್ಷೆಗಳಲ್ಲಿ ಪಡೆದಿರುವ ಒಟ್ಟು ಶೇಕಡಾವಾರು ಅಂಕಗಳು ಮತ್ತು 15 ನಿಮಿಷಗಳ ಉಕ್ತಲೇಖನದಲ್ಲಿ ಕೊಡುವ ವಿಷಯವನ್ನು 
ಕಂಪ್ಯೂಟರ್‌ನಲ್ಲಿ ಅಥವಾ ಬೆರಳಚ್ಚು ಯಂತ್ರದಲ್ಲಿ ಬೆರಳಚ್ಚು ಮಾಡುವ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಪಡೆಯುವ ಅಂಕಗಳು ಮತ್ತು ಸಂದರ್ಶನದಲ್ಲಿ ಪಡೆಯುವ 
ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. 

ಟಿಪ್ಪಣಿ : ಸಾಮರ್ಥ್ಯ ಪರೀಕ್ಷೆಯು ಗರಿಷ್ಠ 100 ಅಂಕಗಳನ್ನು ಒಳಗೊಂಡಿದ್ದು ಅದರಲ್ಲಿ ತೇರ್ಗಡೆಯಾಗಲು ಕನಿಷ್ಟ 50 
ಅಂಕಗಳನ್ನು ಪಡೆಯಬೇಕು ಮತ್ತು ಸಂದರ್ಶನವು 5 ಅಂಕಗಳನ್ನೊಳಗೊಂಡಿರುತ್ತದೆ. ಕಂಪ್ಯೂಟರ್‌ನಲ್ಲಿ ಬೆರಳಚ್ಚು ಮಾಡುವ ಜ್ಞಾನವು 
ಅವಶ್ಯವಾಗಿರುತ್ತದೆ. 
ಮಹಿಳಾ ಅಭ್ಯರ್ಥಿಗಳು, ಮಾಜಿ ಸೈನಿಕ ಅಭ್ಯರ್ಥಿಗಳು , ಅಂಗವಿಕಲ ಅಭ್ಯರ್ಥಿಗಳು, ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳು ಹಾಗೂ ಕನ್ನಡ 
ಮಾಧ್ಯಮದಲ್ಲಿ ಅರ್ಹ ಅಭ್ಯರ್ಥಿಗಳು ಲಭ್ಯವಿರದೇ ಇದ್ದ ಪಕ್ಷದಲ್ಲಿ ಆ ಹುದ್ದೆಗಳನ್ನು ಆಯಾ ಪಂಗಡಗಳ ಇತರೆ ಅಭ್ಯರ್ಥಿಗಳಿಂದ ಭರ್ತಿ 
ಮಾಡಲಾಗುವುದು . 
ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ : 

ಆಯ್ಕೆಯಾದ ಅಭ್ಯರ್ಥಿಗಳು ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂ : DPAR/59/SCP/2012 , ಬೆಂಗಳೂರು, ದಿ : 06.08.2012ರಂತೆ 
ನಿಗಧಿಪಡಿಸುವ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯನ್ನು ಆಯ್ಕೆಯಾದ ಪರಿವೀಕ್ಷಣಾ ಅವಧಿಯಲ್ಲಿ ಉತ್ತೀರ್ಣವಾಗತಕ್ಕದ್ದು ಇಲ್ಲವಾದಲ್ಲಿ ಅವರ ಪರಿವೀಕ್ಷಣಾ 
ಅವಧಿಯನ್ನು ಘೋಷಿಸುವುದಿಲ್ಲ . 
1. ಬೆರಳಚ್ಚು – ನಕಲುಗಾರರ ಹುದ್ದೆ 
1. ಹುದ್ದೆಗಳ ಸಂಖ್ಯೆ : 03 
ವೇತನ ಶ್ರೇಣಿ : 11600 - 200 - 12000 - 250 - 13000 -300 - 14200 - 350 - 15600 -400 - 17200 - 450 - 19000 -500 -21000 ಹಾಗೂ ಇತರೆ ಭತ್ಯೆಗಳು . 
ಹುದ್ದೆಯ ವರ್ಗಿಕರಣ : ಹೈದ್ರಾಬಾದ್ - ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳಿಗಾಗಿ ಸ್ಥಳೀಯ ಹುದ್ದೆಗಳಿಗೆ ಗುರುತಿಸಿರುವ ಮೀಸಲಾತಿ 
( Hyderabad - Karnataka Local Cadre ) 


ವರ್ಗಿಕರಣ 


ಇತರರು 


| ಮಹಿಳಾ ಅಭ್ಯರ್ಥಿ | 


ಗ್ರಾಮೀಣ ಅಭ್ಯರ್ಥಿ | ಅಂಗವಿಕಲ ಅಭ್ಯರ್ಥಿ | ಒಟ್ಟು ಹುದ್ದೆಗಳು 


-- 


01 


ಸಾಮಾನ್ಯ ಅಭ್ಯರ್ಥಿ 

ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 

ಒಟ್ಟು 


01 


- 


- - 
- - 


| 


02 


03 


ವಿದ್ಯಾರ್ಹತೆ : 

1) ಎಸ್ .ಎಸ್.ಎಲ್. ಸಿ. ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. 

2) ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಬೆರಳಚ್ಚು ಕಿರಿಯ ದರ್ಜೆಯಲ್ಲಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. 
ಆಯ್ಕೆಯ ವಿಧಾನ : 

ಕರ್ನಾಟಕ ಅಧೀನ ನ್ಯಾಯಾಲಯಗಳು ( ಮಿನಿಸ್ಟ್ರಿಯಲ್ ಮತ್ತು ಇತರ ಹುದ್ದೆಗಳು) (ನೇಮಕಾತಿ) ನಿಯಮಗಳು - 1982 ಮತ್ತು ( ತಿದ್ದುಪಡಿ) 
ನಿಯಮಗಳು - 2007ರನ್ವಯ ನೇರ ನೇಮಕಾತಿಯ ಮೂಲಕ ಆಯ್ಕೆ ಮಾಡಲಾಗುವುದು. 

ಅರ್ಹತಾ ಪರೀಕ್ಷೆಗಳಲ್ಲಿ ಪಡೆದಿರುವ ಒಟ್ಟು ಶೇಕಡಾವಾರು ಅಂಕಗಳು ಮತ್ತು 15 ನಿಮಿಷಗಳ ಉಕ್ತಲೇಖನದಲ್ಲಿ ಕೊಡುವ ವಿಷಯವನ್ನು 
ಕಂಪ್ಯೂಟರ್‌ನಲ್ಲಿ ಅಥವಾ ಬೆರಳಚ್ಚು ಯಂತ್ರದಲ್ಲಿ ಬೆರಳಚ್ಚು ಮಾಡುವ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಪಡೆಯುವ ಅಂಕಗಳು ಮತ್ತು ಸಂದರ್ಶನದಲ್ಲಿ ಪಡೆಯುವ 
ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು . 

ಟಿಪ್ಪಣಿ : ಸಾಮರ್ಥ್ಯ ಪರೀಕ್ಷೆಯು ಗರಿಷ್ಠ 100 ಅಂಕಗಳನ್ನು ಒಳಗೊಂಡಿದ್ದು ಅದರಲ್ಲಿ ತೇರ್ಗಡೆಯಾಗಲು ಕನಿಷ್ಟ 50 
ಅಂಕಗಳನ್ನು ಪಡೆಯಬೇಕು ಮತ್ತು ಸಂದರ್ಶನವು 5 ಅಂಕಗಳನ್ನೊಳಗೊಂಡಿರುತ್ತದೆ . ಕಂಪ್ಯೂಟರ್‌ನಲ್ಲಿ ಬೆರಳಚ್ಚು ಮಾಡುವ ಜ್ಞಾನವು 

ಅವಶ್ಯವಾಗಿರುತ್ತದೆ . 
ಮಹಿಳಾ ಅಭ್ಯರ್ಥಿಗಳು , ಮಾಜಿ ಸೈನಿಕ ಅಭ್ಯರ್ಥಿಗಳು , ಅಂಗವಿಕಲ ಅಭ್ಯರ್ಥಿಗಳು , ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳು ಹಾಗೂ ಕನ್ನಡ ಮಾಧ್ಯಮದಲ್ಲಿ 
ಅರ್ಹ ಅಭ್ಯರ್ಥಿಗಳು ಲಭ್ಯವಿರದೇ ಇದ್ದ ಪಕ್ಷದಲ್ಲಿ ಆ ಹುದ್ದೆಗಳನ್ನು ಆಯಾ ಪಂಗಡಗಳ ಇತರೆ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು . 
ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ : 

ಆಯ್ಕೆಯಾದ ಅಭ್ಯರ್ಥಿಗಳು ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂ : DPAR/59 /SCR /2012 , ಬೆಂಗಳೂರು, ದಿ : 06.08 .2012ರಂತೆ 
ನಿಗಧಿಪಡಿಸುವ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯನ್ನು ಆಯ್ಕೆಯಾದ ಪರಿವೀಕ್ಷಣಾ ಅವಧಿಯಲ್ಲಿ ಉತ್ತೀರ್ಣವಾಗತಕ್ಕದ್ದು ಇಲ್ಲವಾದಲ್ಲಿ ಅವರ ಪರಿವೀಕ್ಷಣಾ 
ಅವಧಿಯನ್ನು ಘೋಷಿಸುವುದಿಲ್ಲ. 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೧, ೨೦೧೬ 


೮೪೫ 


ಸೂಚನೆಗಳು : 
1) ಭರ್ತಿ ಮಾಡಿದ ಅರ್ಜಿಗಳನ್ನು ದಿನಾಂಕ : 24 .08.2016 ರಂದು ಸಂಜೆ 5 - 00 ಗಂಟೆಯೊಳಗೆ ಸಲ್ಲಿಸತಕ್ಕದ್ದು . ಒಂದು ವೇಳೆ ಕಡೆಯ 

ದಿನಾಂಕವು ಸಾರ್ವಜನಿಕ ರಜೆ ದಿನವಾಗಿದ್ದ ಪಕ್ಷದಲ್ಲಿ ಮುಂದಿನ ಕೆಲಸದ ದಿನಾಂಕ ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನವಾಗಿರುತ್ತದೆ . 
2) ಭರ್ತಿ ಮಾಡಿದ ಅರ್ಜಿಗಳನ್ನು ಈ ಕೆಳಕಂಡ ವಿಳಾಸಕ್ಕೆ ಸಲ್ಲಿಸಬೇಕು. 


ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರವರ 

ಕಛೇರಿ, ಯಾದಗಿರಿ , ಜಿಲ್ಲೆ : ಯಾದಗಿರಿ. 
1) ವಯೋಮಿತಿ ( ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕಕ್ಕೆ ಅನುಗುಣವಾಗಿ ) : 
ಕನಿಷ್ಠ ವಯೋಮಿತಿ : 18 ವರ್ಷ ತುಂಬಿರಬೇಕು. 
ಗರಿಷ್ಠ ವಯೋಮಿತಿ : ಸಾಮಾನ್ಯ ವರ್ಗ - 35 ವರ್ಷ 

2ಎ/2ಬಿ/3ಎ/3ಬಿ - 38 ವರ್ಷ 

ಪ. ಜಾ / ಪ. ಪಂ / ಪ್ರವರ್ಗ -1 - 40 ವರ್ಷ 
ಸರ್ಕಾರಿ ಸೇವೆಯಲ್ಲಿರುವವರಿಗೆ , ವಿಧವೆಯರಿಗೆ, ಮಾಜಿ ಸೈನಿಕರಿಗೆ ಹಾಗೂ ಅಂಗವಿಕಲರಿಗೆ ನಿಯಮಾನುಸಾರ ವಯೋಮಿತಿಯಲ್ಲಿ ಸಡಿಲಿಕೆ 
ನೀಡಲಾಗುವುದು. 
ಸರ್ಕಾರ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ವಿಧಾನ : 

ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸುವ ಸಮಯದಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರದಿಂದ ನಿರಾಕ್ಷೇಪಣಾ ಪ್ರಮಾಣ 
ಪತ್ರವನ್ನು ಪಡೆದಿರಬೇಕು. 
i) ಮೀಸಲಾತಿ ಹಾಗೂ ವಯೋಮಿತಿ ರಿಯಾಯತಿ ಕೋರಿದಲ್ಲಿ ಹಾಜರುಪಡಿಸಬೇಕಾದ ಸ್ವಯಂ ದೃಢೀಕೃತ ಪ್ರಮಾಣಪತ್ರಗಳು. 
1) ಜಾತಿ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ಪ್ರಸ್ತುತ ಚಾಲ್ತಿಯಲ್ಲಿರುವ ನಮೂನೆಯಲ್ಲಿ ತಹಶೀಲ್ದಾರರಿಂದ ಪಡೆದಿರುವ 

ಜಾತಿ ಪ್ರಮಾಣಪತ್ರವನ್ನು ಒದಗಿಸತಕ್ಕದ್ದು. 
2) ಗ್ರಾಮೀಣ ಮೀಸಲಾತಿ ಕೋರುವ ವರ್ಗದ ಅಭ್ಯರ್ಥಿಗಳು ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ / 96 / ಸೇನನಿ | 

2005, ದಿನಾಂಕ : 10 . 08.2005ರ ಪ್ರಕಾರ ನಿಗಧಿತ ನಮೂನೆ 2ರಲ್ಲಿ ಅಧಿಕೃತ ಅಧಿಕಾರಿಗಳಿಂದ ಪಡೆದು ಅದನ್ನು ಸಂಬಂಧಿಸಿದ 
ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ರುಜು ಮಾಡಿಸಿ ಸಲ್ಲಿಸಬೇಕು. 
ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಪ್ರಮಾಣಪತ್ರ ನಮೂನೆ - 2ರ ಜೊತೆ ನಮೂನೆ - 1 

ರಲ್ಲೂ ದೃಢೀಕರಣ ಪತ್ರವನ್ನು ಸಲ್ಲಿಸುವುದು. 
ಪರಿವೀಕ್ಷಣಾ ಅವಧಿ : 

ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಕರ್ನಾಟಕ ಸೇವಾ ನಿಯಮ ( ಪರಿವೀಕ್ಷಣಾ ನಿಯಮಗಳು) - 1977ರ ಪ್ರಕಾರ ಎರಡು ವರ್ಷಗಳ ಕಾಲ 
ಪರಿವೀಕ್ಷಣಾ ಅವಧಿ ಇರುತ್ತದೆ. ಆ ಅವಧಿಯಲ್ಲಿ ಅಭ್ಯರ್ಥಿಗಳು ಅವರ ಹುದ್ದೆಗೆ ನಿಗಧಿಪಡಿಸಿರುವ ಇಲಾಖಾ ಪರೀಕ್ಷೆಗಳನ್ನು ಮತ್ತು ಕನ್ನಡ ಭಾಷೆಯನ್ನು 
ಕಡ್ಡಾಯವಾಗಿ ಉತ್ತೀರ್ಣರಾಗತಕ್ಕದ್ದು. 
ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ಕೆಳಕಂಡ ದಾಖಲೆಗಳ ದೃಢೀಕೃತ ನಕಲುಗಳನ್ನು ಸಲ್ಲಿಸಬೇಕು. ತಪ್ಪಿದಲ್ಲಿ ಯಾವ ಸೂಚನೆಯನ್ನು ನೀಡದೇ ಅರ್ಜಿಗಳನ್ನು 
ತಿರಸ್ಕರಿಸಲಾಗುವುದು. 

1) ಅಭ್ಯರ್ಥಿಯು ಈ ಅಧಿಸೂಚನೆಯಲ್ಲಿ ನೀಡಿರುವ ನಿಗಧಿತ ನಮೂನೆಯಲ್ಲಿ ಅರ್ಜಿಯನ್ನು ಬೆರಳಚ್ಚು ಮಾಡಿಸಿ ಕಂಪ್ಯೂಟರ್‌ನಲ್ಲಿ 

ತಯಾರಿಸಿ ಅಥವಾ ಸ್ವತಃ ಕೈಬರಹದಲ್ಲಿ ತಮಗೆ ಅನ್ವಯಿಸುವ ಎಲ್ಲ ಅಂಕಣಗಳನ್ನು ಭರ್ತಿ ಮಾಡಿ ಸಲ್ಲಿಸತಕ್ಕದ್ದು. 
2) ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಹಾಕಲು ಬಯಸುವವರು ಆಯಾ ಹುದ್ದೆಗಳಿಗೆ ಪ್ರತ್ಯೇಕವಾಗಿ ನಿಗಧಿತ ನಮೂನೆಗಳಲ್ಲಿ 
ಈ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. 
3) ಹುಟ್ಟಿದ ದಿನಾಂಕವನ್ನು ತೋರಿಸುವ ಬಗ್ಗೆ ದೃಢೀಕೃತ ಪ್ರಮಾಣಪತ್ರವನ್ನು ಸಲ್ಲಿಸತಕ್ಕದ್ದು. 
4) ಅಭ್ಯರ್ಥಿಯು ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಫೋಟೋವನ್ನು ಅರ್ಜಿ ನಮೂನೆಯಲ್ಲಿ ತೋರಿಸಿರುವ ಸ್ಥಳದಲ್ಲಿ ಅಂಟಿಸಿ 

ಅದರ ಮೇಲೆ ಸಹಿ ಮಾಡತಕ್ಕದ್ದು. 
ಅರ್ಜಿ ನಮೂನೆಯೊಂದಿಗೆ ಯಾವುದೇ ಮೂಲ ಪ್ರತಿಗಳನ್ನು ಲಗತ್ತಿಸುವ ಅವಶ್ಯಕತೆ ಇರುವುದಿಲ್ಲ. ಶೈಕ್ಷಣಿಕ ವಿದ್ಯಾರ್ಹತೆಯ 
ಅಂಕಪಟ್ಟಿಗಳನ್ನು ಹಾಗೂ ಇತರ ಪ್ರಮಾಣಪತ್ರಗಳನ್ನು ಸ್ವಯಂ ದೃಢೀಕರಿಸಿ ಅರ್ಜಿಗೆ ಲಗತ್ತಿಸತಕ್ಕದ್ದು . 
ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ಅವರ ನಡತೆ ಬಗ್ಗೆ ಅವರ ಸಂಬಂಧಿಯಲ್ಲದ ಸಮಾಜದ ಇಬ್ಬರು ಗಣ್ಯ ವ್ಯಕ್ತಿಗಳಿಂದ 6 
ತಿಂಗಳೊಳಗೆ ಪಡೆದ ಎರಡು ಪ್ರಮಾಣ ಪತ್ರಗಳನ್ನು ಹಾಗೂ ಕೊನೆಯಲ್ಲಿ ವ್ಯಾಸಂಗ ಮಾಡಿದ ಶಾಲೆ /ಕಾಲೇಜಿನಿಂದ ಪಡೆದ 
ಒಂದು ನಡತೆ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಲಗತ್ತಿಸತಕ್ಕದ್ದು. 


, 


9 ) . 


೮೪ . ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೧, ೨೦೧೬ 

ಭಾಗ ೫ 
7) ಜಾತಿ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ನಿಗಧಿತ ನಮೂನೆಯಲ್ಲಿ ತಹಶೀಲ್ದಾರರವರಿಂದ ಚಾಲ್ತಿಯಲ್ಲಿರುವ 

ನಿಯಮಾನುಸಾರ ಪಡೆದಿರುವ ಪ್ರಮಾಣಪತ್ರದ ದೃಢೀಕೃತ ನಕಲನ್ನು ಲಗತ್ತಿಸತಕ್ಕದ್ದು. 
ಅಭ್ಯರ್ಥಿಗಳು ಅರ್ಜಿಯ ಜೊತೆಯಲ್ಲಿ 5 - 00 7 ಗಳ ಅಂಚೆ ಚೀಟಿ ಲಗತ್ತಿಸಿರುವ ಸ್ವವಿಳಾಸವಿರುವ ಲಕೋಟೆಯನ್ನು 
ಲಗತ್ತಿಸತಕ್ಕದ್ದು ಹಾಗೂ ಯಾವ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುತ್ತಿದ್ದಾರೆಂಬುದನ್ನು ದಪ್ಪ ಅಕ್ಷರದಲ್ಲಿ ಲಕೋಟೆಯ ಮೇಲೆ 
ನಮೂದಿಸತಕ್ಕದ್ದು. 
ಯಾವುದೇ ಅಭ್ಯರ್ಥಿಯು ಯಾವುದೇ ಪ್ರವರ್ಗ ಮೀಸಲಾತಿ ಕೋರಿದಲ್ಲಿ ಆಯಾ ಮೀಸಲಾತಿಗೆ ಸಂಬಂಧಿಸಿದ ನಿಗಧಿತ 

ನಮೂನೆಯಲ್ಲಿ ಸಕ್ಷಮ ಪ್ರಾಧಿಕಾರದಿಂದ ಪಡೆದ ಪ್ರಮಾಣಪತ್ರದ ದೃಢೀಕೃತ ನಕಲನ್ನು ಲಗತ್ತಿಸತಕ್ಕದ್ದು. 
10) ಹೈದ್ರಾಬಾದ್ - ಕರ್ನಾಟಕ ಪ್ರದೇಶದ ಸ್ಥಳೀಯ ಅಭ್ಯರ್ಥಿಗಳಿಗಾಗಿ ಅರ್ಜಿ ಸಲ್ಲಿಸುವವರು ಸರ್ಕಾರದ ಅಧಿಸೂಚನೆ ಸಂಖ್ಯೆ : 

DPAR/43/ HKC/2013 ಬೆಂಗಳೂರು, ದಿ : 29.01.2014ರಲ್ಲಿ ನಿಗಧಿಪಡಿಸಲಾದ ಕರ್ನಾಟಕ ಸಾರ್ವಜನಿಕ ಉದ್ಯಾಗ 
( ಹೈದ್ರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ (ಮೀಸಲಾತಿ) ( ಅರ್ಹತಾ ಪ್ರಮಾಣ ಪತ್ರಗಳ ನೀಡಿಕೆ) ನಿಯಮಗಳು 
- 2013ರ ನಿಯಮ 3( 3) ರಲ್ಲಿ ಗೊತ್ತುಪಡಿಸಿರುವಂತೆ ಈ ಅನುಬಂಧ - ಎ ” ಯಲ್ಲಿರುವಂತೆ “ ಅರ್ಹತಾ ಪ್ರಮಾಣ ಪತ್ರ ” 
ವನ್ನು ಸಂಬಂಧಪಟ್ಟ ಸಹಾಯಕ ಆಯುಕ್ತರವರಿಂದ ಹಾಗೂ ಸೇವಾನಿರತ ಅಭ್ಯರ್ಥಿಗಳು ಸ್ವಗ್ರಾಮ ಪ್ರಮಾಣ ಪತ್ರವನ್ನು 

ಸಂಬಂಧಪಟ್ಟ ನೇಮಕಾತಿ ಪ್ರಾಧಿಕಾರದಿಂದ ಅಧಿಸೂಚನೆಯ ಕೊನೆಯ ದಿನಾಂಕದೊಳಗಾಗಿ ಪಡೆದಿರಬೇಕು. 
ಸಾಮಾನ್ಯ ಸೂಚನೆಗಳು : 
1. ಅಭ್ಯರ್ಥಿಗಳು ನೇಮಕಾತಿಗೆ ಸಂಬಂಧಿಸಿದಂತೆ ಯಾವುದೇ ಅಕ್ರಮ ಮತ್ತು ಅನುಸೂಚಿತ ಮಾರ್ಗವನ್ನು ಅನುಸರಿಸಿದ್ದಲ್ಲಿ ಅಥವಾ ಪ್ರಭಾರ 

ಬೀರುವ ಅಂಶ ಕಂಡು ಬಂದಲ್ಲಿ ಅಂತ ಅಭ್ಯರ್ಥಿಗಳನ್ನು ನೇಮಕಾತಿಗೆ ಪರಿಗಣಿಸಲಾಗುವದಿಲ್ಲ. 
ಅಪೂರ್ಣವಾಗಿರುವ, ಸಹಿ ಮಾಡಿದ ಮತ್ತು ವಿದ್ಯಾರ್ಹತೆ ಮೀಸಲಾತಿ ಹಾಗೂ ವಯೋಮಿತಿ ರಿಯಾಯಿತಿಯ ಬಗ್ಗೆ ಸಂಬಂಧಪಟ್ಟ 

ದಾಖಲೆಗಳನ್ನು ಹೊಂದಿರದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 
3. ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ತಮ್ಮ ಅರ್ಜಿಗಳನ್ನು ಸೂಕ್ತ ಮಾರ್ಗದ ಮುಖಾಂತರ ಸಲ್ಲಿಸತಕ್ಕದ್ದು. 
4. ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಸಂದರ್ಶನಕ್ಕೆ ಹಾಜರಾಗುವುದು ಹಾಗೂ ಸಂಬಂಧಪಟ್ಟ ಎಲ್ಲಾ ಮೂಲ ದಾಖಲೆಗಳನ್ನು ಸಂದರ್ಶನದ 

ಕಾಲಕ್ಕೆ ಹಾಜರುಪಡಿಸತಕ್ಕದ್ದು. 
5. ಅಭ್ಯರ್ಥಿಯು ಸಂದರ್ಶನಕ್ಕೆ ಹಾಜರಾಗಲು ಮಾಹಿತಿ ಸಿಗದಿದ್ದ ಪಕ್ಷದಲ್ಲಿ ಅವರು ಸಂದರ್ಶನಕ್ಕೆ ಅನರ್ಹರೆಂದು ತಿಳಿಯತಕ್ಕದ್ದು ಹಾಗೂ ಈ ಬಗ್ಗೆ 

ಯಾವುದೇ ಪತ್ರ ವ್ಯವಹಾರಗಳನ್ನು ನಡೆಸಲಾಗುವುದಿಲ್ಲ . 
6. ಎಲ್ಲಾ ವಿವರಗಳನ್ನು ನೀಡದ ಹಾಗೂ ಅಪೂರ್ಣವಾದ ಅರ್ಜಿಗಳನ್ನು ಪ್ರಾರಂಭಿಕ ಹಂತದಲ್ಲೇ ತಿರಸ್ಕರಿಸಲಾಗುವುದು. 
7. ಅಧಿಸೂಚನೆಯನ್ನು ecourts.gov.in/india/karnataka/yadgir/recruitment ಅಂತರ್ಜಾಲದಲ್ಲಿ ನೋಡಬಹುದು. 

( ಎಸ್. ಎನ್ . ನಾಯಕ ) 
ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 

ಯಾದಗಿರಿ . 
ಬೆರಳಚ್ಚುಗಾರರ ಹುದ್ದೆಗಾಗಿ ಅರ್ಜಿ ನಮೂನೆ 

ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರು, ಯಾದಗಿರಿ. 
ಅಧಿಸೂಚನೆ ಸಂಖ್ಯೆ : 3 / 2016 , ದಿನಾಂಕ : 27 . 07 .2016 


ಇವರಿಗೆ, 


Ewa £À 
WÁ i¥ É Ãmið 
C /AbiÁ " ke # ve 

C An 1 À 
a ÀÁ A Å 


ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 
ಯಾದಗಿರಿ. 


ಅಭ್ಯರ್ಥಿಯ ಹೆಸರು 


2 . 


ತಂದೆ/ ತಾಯಿ /ಗಂಡನ ಹೆಸರು 


3 . 


ಪೂರ್ಣ ಅಂಚೆ ವಿಳಾಸ 
ಹುಟ್ಟಿದ ದಿನಾಂಕ ಮತ್ತು ವಯಸ್ಸು | 


4, 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೧ , ೨೦೧೬ 


೮೪೭ 


ರಾಷ್ಟ್ರೀಯತೆ : 
ಧರ್ಮ : 


ಲಿಂಗ : 


ಪುರುಷ / ಮಹಿಳೆ 
ಸಾಮಾನ್ಯ ಅಭ್ಯರ್ಥಿ, ಪ. ಜಾ , ಪ. ಪಂ , ಪ್ರವರ್ಗ -1, 
2 - ಎ , 2ಬಿ, 3ಎ, 3ಬಿ, ಗುಂಪಿಗೆ ಸೇರಿದವರೇ ? 
ಎಂಬ ಬಗ್ಗೆ ಆಯಾ ಪಂಗಡಗಳನ್ನು ಸಂಬಂಧಪಟ್ಟ 
ದಾಖಲೆಗಳೊಂದಿಗೆ ನಮೂದಿಸಿ ಲಗತ್ತಿಸತಕ್ಕದ್ದು . 


ಒಳಮೀಸಲಾತಿ ವಿವರ : 


ನೀವು ಗ್ರಾಮೀಣ ಅಭ್ಯರ್ಥಿಯೇ ನಮೂನೆ 1 ಮತ್ತು 2 
ರಲ್ಲಿ ದೃಢೀಕೃತ ಪ್ರಮಾಣ ಪತ್ರಗಳ ಪ್ರತಿಗಳನ್ನು 
ಲಗತ್ತಿಸುವುದು 
ಶೈಕ್ಷಣಿಕ ವಿದ್ಯಾರ್ಹತೆ ( ಸ್ವಯಂ ದೃಢೀಕೃತ ಪ್ರಮಾಣ 
ಪತ್ರಗಳನ್ನು ಸಲ್ಲಿಸತಕ್ಕದ್ದು ) 


ಗರಿಷ್ಟ 


ಉತ್ತೀರ್ಣ 
ಹೊಂದಿದ 
ವರ್ಷ 


ಪಡೆದಿರುವ | 
ಅಂಕಗಳು 


ಶೇಕಡಾವಾರು 
ಅಂಕಗಳು 


ಅಂಕಗಳು 


||8|| 


ಎಸ್.ಎಸ್.ಎಲ್. ಸಿ . / ತತ್ಸಮಾನ ವಿದ್ಯಾರ್ಹತೆ 
ಪ್ರೌಢದರ್ಜೆ ಕನ್ನಡ ಬೆರಳಚ್ಚು ಪರೀಕ್ಷೆ 
ಪ್ರೌಢ ದರ್ಜೆ ಇಂಗ್ಲೀಷ್ ಬೆರಳಚ್ಚು ಪರೀಕ್ಷೆ 
ಗಣಕ ಯಂತ್ರ ( ಕಂಪ್ಯೂಟರ್ ) ವಿದ್ಯಾಭ್ಯಾಸ 
ಹೊಂದಿರುವ ಬಗ್ಗೆ ದಾಖಲಾತಿಗಳನ್ನು ಲಗತ್ತಿಸುವುದು 
9ನೇ ಕಾಲಂನಲ್ಲಿ ತೋರಿಸಿರುವದಕ್ಕಿಂತ ಹೆಚ್ಚಿನ 
ವಿದ್ಯಾರ್ಹತೆ ಹೊಂದಿದ್ದರೆ ಆ ಬಗ್ಗೆ ವಿವರಗಳು 
ಅಭ್ಯರ್ಥಿಯ ದೂರವಾಣಿ / ಮೊಬೈಲ್ ಸಂಖ್ಯೆ 


ಈ 


10. 


ಸೂಚನೆ : ಅಭ್ಯರ್ಥಿಗಳು ಎಲ್ಲಾ ಕಾಲಂಗಳನ್ನು ಭರ್ತಿ ಮಾಡತಕ್ಕದ್ದು ಮತ್ತು ಯಾವ ಯಾವ ಪಂಗಡಕ್ಕೆ ಸೇರಿದವರೆಂಬುದನ್ನು ಸೂಕ್ತ ದಾಖಲೆಗಳೊಂದಿಗೆ 
ಸಲ್ಲಿಸತಕ್ಕದ್ದು. 

ಈ ಮೇಲ್ಕಂಡ ಮಾಹಿತಿಗಳು ನನಗೆ ತಿಳಿದ ಮಟ್ಟಿಗೆ ಸತ್ಯ ಹಾಗೂ ಸರಿಯಾಗಿವೆ ಎಂದು ಪ್ರಮಾಣಿಕರಿಸುತ್ತೇನೆ ಮತ್ತು ಒಂದು ವೇಳೆ ಮೇಲ್ಕಂಡ 
ಮಾಹಿತಿಗಳು ತಪ್ಪು ಎಂದು ಕಂಡು ಬಂದಲ್ಲಿ ನನ್ನ ಅಭ್ಯರ್ಥಿತನವನ್ನು ರದ್ದುಪಡಿಸಬಹುದು ಎಂದು ಈ ಮೂಲಕ ಘೋಷಿಸುತ್ತೇನೆ. 


ದಿನಾಂಕ : 


ಅಭ್ಯರ್ಥಿಯ ಸಹಿ . 


ಬೆರಳಚ್ಚು - ನಕಲುಗಾರರ ಹುದ್ದೆಗಾಗಿ ಅರ್ಜಿ ನಮೂನೆ 

ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರು, ಯಾದಗಿರಿ. 
ಅಧಿಸೂಚನೆ ಸಂಖ್ಯೆ : 3 / 2016, ದಿನಾಂಕ : 25.07.2016 


ಇವರಿಗೆ, 


E WÊA £À 
¥Àj¥ EAmi8 
C ÀÁ Å " Á À V de 

C An 1 À 
a Àg Xa R Å 


ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 
ಯಾದಗಿರಿ . 

ಅಭ್ಯರ್ಥಿಯ ಹೆಸರು 
2 . ತಂದೆ/ ತಾಯಿ / ಗಂಡನ ಹೆಸರು 


೮೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೧, ೨೦೧೬ 


ಭಾಗ ೫ 


3 . 


ಪೂರ್ಣ ಅಂಚೆ ವಿಳಾಸ 
ಹುಟ್ಟಿದ ದಿನಾಂಕ ಮತ್ತು ವಯಸ್ಸು 
ರಾಷ್ಟ್ರೀಯತೆ : 
ಧರ್ಮ : 
ಲಿಂಗ : 
ಪುರುಷ / ಮಹಿಳೆ 


ಸಾಮಾನ್ಯ ಅಭ್ಯರ್ಥಿ, ಪ . ಜಾ , ಪ. ಪಂ , ಪ್ರವರ್ಗ - 1, 2 - ಎ , 
2 - ಬಿ , 3ಎ, 3 - ಬಿ , ಗುಂಪಿಗೆ ಸೇರಿದವರೇ ? ಎಂಬ 
ಬಗ್ಗೆ ಆಯಾ ಪಂಗಡಗಳನ್ನು ಸಂಬಂಧಪಟ್ಟ 
ದಾಖಲೆಗಳೊಂದಿಗೆ ನಮೂದಿಸಿ ಲಗತ್ತಿಸತಕ್ಕದ್ದು 
ಒಳಮೀಸಲಾತಿ ವಿವರ : 
ನೀವು ಗ್ರಾಮೀಣ ಅಭ್ಯರ್ಥಿಯೇ ನಮೂನೆ 1 ಮತ್ತು 2 
ರಲ್ಲಿ ದೃಢೀಕೃತ ಪ್ರಮಾಣ ಪತ್ರಗಳ ಪ್ರತಿಗಳನ್ನು 
ಲಗತ್ತಿಸುವುದು 
ಶೈಕ್ಷಣಿಕ ವಿದ್ಯಾರ್ಹತೆ ( ಸ್ವಯಂ ದೃಢೀಕೃತ ಪ್ರಮಾಣ 
ಪತ್ರಗಳನ್ನು ಸಲ್ಲಿಸತಕ್ಕದ್ದು ) 


ಗರಿಷ್ಟ 


ಉತ್ತೀರ್ಣ 
ಹೊಂದಿದ 
ವರ್ಷ 


ಪಡೆದಿರುವ 
ಅಂಕಗಳು 


ಶೇಕಡಾವಾರು 
ಅಂಕಗಳು 


ಅಂಕಗಳು 


ಎಸ್.ಎಸ್.ಎಲ್. ಸಿ . / ತತ್ಸಮಾನ ವಿದ್ಯಾರ್ಹತೆ 
ಕಿರಿಯ ದರ್ಜೆ ಕನ್ನಡ ಬೆರಳಚ್ಚು ಪರೀಕ್ಷೆ 
ಕಿರಿಯ ದರ್ಜೆ ಇಂಗ್ಲೀಷ್ ಬೆರಳಚ್ಚು ಪರೀಕ್ಷೆ 
ಗಣಕ ಯಂತ್ರ ( ಕಂಪ್ಯೂಟರ್ ) ವಿದ್ಯಾಭ್ಯಾಸ 
ಹೊಂದಿರುವ ಬಗ್ಗೆ ದಾಖಲಾತಿಗಳನ್ನು ಲಗತ್ತಿಸುವುದು 
9ನೇ ಕಾಲಂನಲ್ಲಿ ತೋರಿಸಿರುವದಕ್ಕಿಂತ ಹೆಚ್ಚಿನ 
ವಿದ್ಯಾರ್ಹತೆ ಹೊಂದಿದ್ದರೆ ಆ ಬಗ್ಗೆ ವಿವರಗಳು 
ಅಭ್ಯರ್ಥಿಯ ದೂರವಾಣಿ / ಮೊಬೈಲ್ ಸಂಖ್ಯೆ 


ಸೂಚನೆ : ಅಭ್ಯರ್ಥಿಗಳು ಎಲ್ಲಾ ಕಾಲಂಗಳನ್ನು ಭರ್ತಿ ಮಾಡತಕ್ಕದ್ದು ಮತ್ತು ಯಾವ ಯಾವ ಪಂಗಡಕ್ಕೆ ಸೇರಿದವರೆಂಬುದನ್ನು ಸೂಕ್ತ ದಾಖಲೆಗಳೊಂದಿಗೆ 
ಸಲ್ಲಿಸತಕ್ಕದ್ದು . 

ಈ ಮೇಲ್ಕಂಡ ಮಾಹಿತಿಗಳು ನನಗೆ ತಿಳಿದ ಮಟ್ಟಿಗೆ ಸತ್ಯ ಹಾಗೂ ಸರಿಯಾಗಿವೆ ಎಂದು ಪ್ರಮಾಣಿಕರಿಸುತ್ತೇನೆ ಮತ್ತು ಒಂದು ವೇಳೆ ಮೇಲ್ಕಂಡ 
ಮಾಹಿತಿಗಳು ತಪ್ಪು ಎಂದು ಕಂಡು ಬಂದಲ್ಲಿ ನನ್ನ ಅಭ್ಯರ್ಥಿತನವನ್ನು ರದ್ದುಪಡಿಸಬಹುದು ಎಂದು ಈ ಮೂಲಕ ಘೋಷಿಸುತ್ತೇನೆ. 
ದಿನಾಂಕ : 
ಸ್ಥಳ : 

ಅಭ್ಯರ್ಥಿಯ ಸಹಿ . 
PR. 123 
Sc . 10 

ನಮೂನೆ 1 
(ನಿಯಮ - 9) 

ಪೋಲೀಸ್ ಇಲಾಖೆ 
ಆರಕ್ಷಕ ಅಧೀಕ್ಷಕರವರ ಕಛೇರಿ, ಧಾರವಾಡ ಜಿಲ್ಲೆ, ಧಾರವಾಡ 

ಅಧಿಸೂಚನೆ ದಿನಾಂಕ: 23 - 05 - 2016. 
ಶ್ರೀ ಚನ್ನವೀರಪ್ಪ ವೀರಭದ್ರಪ್ಪ ಹಡಪದ ಇವರು ಎಪಿಸಿ 251, ಡಿ . ಎ. ಆರ್. ಧಾರವಾಡ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು , ಇವರ ಹೆಸರನ್ನು 
“ ಚನ್ನವೀರಪ್ಪ ವೀರಭದ್ರಪ್ಪ ಕೊಂಡಿಕೊಪ್ಪ” ಎಂಬುದಾಗಿ ಬದಲಾವಣೆಗೆ ಅನುಮತಿ ನೀಡಲಾಗಿದೆ. 
PD - C /N -50 

ಆರಕ್ಷಕ ಅಧೀಕ್ಷಕರು 
SC - 10 

ಧಾರವಾಡ ಜಿಲ್ಲೆ ಧಾರವಾಡ. 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೧, ೨೦೧೬ 


೮೪೯ 


FORM - IV 

( See Rule 12 ) 

NOTICE Dated : 04 - 07 - 2016 
It is hereby notified that the undersigned has changed her name from A . JAYALAKSHAMMA 
to A . JAYALAKSHMI 
PD C /N . 51 
SC - 10 

A . JAYALAKSHAMMA 


ನಮೂನೆ 1 

(ನಿಯಮ - 9 ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ ದಿನಾಂಕ: 26 - 07 - 2016 
ಶ್ರೀ ಶಿವಶರಣಪ್ಪ ಇವರು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ( ಸಿಬ್ಬಂದಿ -1) ಇಲಾಖೆಯ ಸಣ್ಣ ನೀರಾವರಿ ಕಾರ್ಯಾಲಯದಲ್ಲಿ 
ಶಾಖಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಇವರ ಹೆಸರನ್ನು ಶಿವಶರಣಪ್ಪ ಪಾಟೀಲ್ ಎಂಬುದಾಗಿ ಹೆಸರು ಬದಲಾವಣೆಗೆ ಅನುಮತಿ 
ನೀಡಲಾಗಿದೆ. 


PD - C / N- 52 
SC - 10 


ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ , (ಸಿಬ್ಬಂದಿ - 1) 

ವಿಧಾನಸೌಧ, ಬೆಂಗಳೂರು 


FORM - IV 


(See Rule 12) 
NOTICE Dated: 16- 06-2016 


It is hereby notified that the undersigned has changed his name from KOTEPPA GUDDAPPA HARAKANALU TO KOTEPPA 
GUDDAPPA ODEYAR 
PD - C /N 53 

KOTEPPA GUDDAPPA HARAKANALU 
SC - 10 


FORM - IV 


( See Rule 12 ) 


NOTICE Dated : 27 - 06 - 2016 
It is hereby notified that the undersigned has changed his name from VITHAL TUKARAM HARIJAN TO VITHAL TUKARAM 
BAVIKATTI. 


PD - C / N 54 
SC - 10 


VITHAL TUKARAM HARIJAN 


FORM -I 


(See Rule 9) 
Office of the Pri. District & Sessions Judge, Vijayapura . 

NOTIFICATION Date : 28 - 06 - 2016 . 


Shri ASALAM S/O . ALLABAKSHA SHEKHA working as TYPIST in the Prl. Civil Judge Court, Vijayapura , and deputed to 
Prl. Senior Civil Judge and CJM Court, Vijayapura is permitted to change his name to ASLAM RAZVI S /O ALLABUX SHAIKH . 


PD - C /N 55 
SC - 10 


Prl. District & Sessions Judge , 

Vijayapura . 


೮೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೧, ೨೦೧೬ 


ಭಾಗ ೫ 


FORM -I 
( See Rule 9 ) 

Police Department 
Commissioner of Police Hubballi-Dharwad 

NOTIFICATION Dated : 22 -06 - 2016 . 


Shri. MARUTI YALLAPPA MADAR Working as CIVIL POLICE CONSTABLE in the POLICE Department of / Office of 
NORTH TRAFFIC P .S . HUBBALLI is permitted to change his name to MARUTI YALLAPPA DODDAMANI. 


PD - CIN -58 
SC-10 


Commissioner of Police 

Hubballi - Dharwad . 


FORM -I 
( See Rule 9 ) 

Police Department 
Commissioner of Police Hubballi- Dharwad 

NOTIFICATION Dated : 22 - 06 - 2016 . 


Shri. RAGHAVENDRA SHIVAPUTRAPPA KAMBALIMATH Working as CIVIL POLICE CONSTABLE in the POLICE 
Department of / Office of TOWN POLICE STATION . HUBBALLI is permitted to change his name to RAGHAVENDRA 
SHIVAPUTRAPPA KAMBALI. 


PD - CIN - 56 
SC -10 


Commissioner of Police 

Hubballi -Dharwad. 


FORM -I 

(See Rule 9 ) 

Department of Education 
Office of the Deputy Director of Public Instruction Koppal 

NOTIFICATION 
Dated : 19- 05 - 2016. 


Shri. Somappa Mallappa Hadapad Working as Govt. H .P . S . Hiremyageri in the Asst teacher Education Department of 
/Office of Block Education Officer in permitted to change his nameto Somanna Mallappa Mulimani. 


PD - CIN - 57 


Deputy Director ( Administration ) 
Public Instruction Department 

Koppal. 


ಪೋಲೀಸ್ ಇಲಾಖೆ 
ಜಿಲ್ಲಾ ಪೊಲೀಸ್ ಕಛೇರಿ, ಕೋಲಾರ ಚಿನ್ನದಗಣಿ ಪ್ರದೇಶ. 
ಸಂಖ್ಯೆ : ಸಿಬ್ಬಂದಿ -1 / ಬಿಎಲ್‌ / 1/2016 -17 ದಿನಾಂಕ: 18 - 07 -2016 . 

ಎಸ್. ಟಿ. ಬ್ಯಾಕ್‌ಲಾಗ್ ಸಿ.ಪಿ.ಸಿ. ಹುದ್ದೆಯ ಆಯ್ಕೆ ಪಟ್ಟಿ - ಪ್ರಕಟಣೆ 
ವಿಷಯ : ಎಸ್.ಟಿ. ಬ್ಯಾಕ್‌ಲಾಗ್ ಸಿವಿಲ್ ಪೊಲೀಸ್ ಕಾನ್ಸ್‌ಟೇಬಲ್ ಹುದ್ದೆಗೆ ಆಯ್ಕೆಯಾಗಿರುವ ಅಭ್ಯರ್ಥಿ ಪಟ್ಟಿಯನ್ನು ಪ್ರಕಟಿಸುವ 

ಕುರಿತು. 
ಉಲ್ಲೇಖ: 1) ಕರ್ನಾಟಕ ರಾಜ್ಯ ಪತ್ರದ ಪ್ರಕಟಣೆಯ ದಿನಾಂಕ: 07 .07.2016 ಸಂಚಿಕೆ 27ರ ಸಂಪುಟ 151 ಮಟದ 

ಸಂಖ್ಯೆ 775 - 778 

ಕೋಲಾರ ಪತ್ರಿಕೆ ಮತ್ತು ಕೋಲಾರ ಶಕ್ತಿ ದಿನಪತ್ರಿಕೆಗಳ ಜಾಹಿರಾತು ದಿನಾಂಕ: 08.07 .2016 
3) ಈ ಕಛೇರಿಯ ಅಧಿಕೃತ ಪ್ರಕಟಣೆಯ ಸಮಸಂಖ್ಯೆ ದಿನಾಂಕ: 17.06.2016 
4 ) ಬ್ಯಾಕ್ ಲಾಗ್ ಹುದ್ದೆಗಳ ಪೊಲೀಸ್ ನೇಮಕಾತಿ ಸಮಿತಿಯ ಸಭೆಯ ನಡವಳಿಯ ದಿನಾಂಕ: 17. 06 .2016 
5) ಸರ್ಕಾರಿ ಆದೇಶ ಸಂಖ್ಯೆ : ಡಿಪಿಎಆರ್ 19 ಎಸ್‌ಬಿಸಿ 89, ದಿನಾಂಕ: 12 .07.1989 
6) ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್ 13 ಎಸ್‌ಬಿಸಿ 2001 , ದಿನಾಂಕ: 21 .11.2001 


2 ) 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೧, ೨೦೧೬ 

೮೫೧ 
7) ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 97 ಸೆನೆನಿ 2002 , ದಿನಾಂಕ: 22.11.2002 
8) ಸಮಾಜ ಕಲ್ಯಾಣ ಇಲಾಖೆಯ ಸುತ್ತೋಲೆ ಸಂಖ್ಯೆ: ಸಕಿ 35 ಎಸ್‌ಟಿಸಿ 2010, ದಿನಾಂಕ : 26.02 .2011 ( 21.04 .2011) 
9) ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ ಇವರ ಪತ್ರ ಸಂಖ್ಯೆ: ಸಕನಿ/ ಬಿಅಂಡ್ ಆರ್ / ಸಿ. ಆರ್ - 07 /2012 -13, 

ದಿ: 20. 09 .2013 
10 ) ಸರ್ಕಾರದ ಕಾರ್ಯದರ್ಶಿ, ಸಮಾಜ ಕಲ್ಯಾಣ ಇಲಾಖೆ ಇವರ ಅ . ಸ . ಪತ್ರ ಸಂಖ್ಯೆ: ಸಕಇ 32 ಎಸ್‌ಟಿಸಿ 2011 , 

ದಿನಾಂಕ: 01.10.2012 
11) ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ ಇವರ ಪತ್ರ ಸಂಖ್ಯೆ: ಸಕನಿ/ಮೀಜಾಕೋ /ಸಿಆರ್ -28/2007 - 08, 

ದಿ : 20.06.2016 
12) ಪೊಲೀಸ್ ಪ್ರಧಾನ ಕಛೇರಿಯ ಸುತ್ತೋಲೆ ಸಂಖ್ಯೆ: 32 / ಸಿಬ್ಬಂದಿ(4)/2003 - 04, ದಿನಾಂಕ: 10.02.2004 
13) ಪೊಲೀಸ್ ಪ್ರಧಾನ ಕಛೇರಿಯ ಹಿಂಬರಹ ಸಂಖ್ಯೆ: 32/ಸಿಬ್ಬಂದಿ - 4/2003 - 04 ( ಭಾಗ - 4), ಓ. ಬಿ. 

ಸಂಖ್ಯೆ: 158/2011 , ದಿನಾಂಕ: 03. 05 .2011 
14) ಬ್ಯಾಕ್ ಲಾಗ್ ಹುದ್ದೆಗಳ ಪೋಲೀಸ್ ನೇಮಕಾತಿ ಸಮಿತಿಯ ಸಭೆಯ ನಡವಳಿಯ ದಿನಾಂಕ : 13.07.2016 


ಪೊಲೀಸ್ ಪ್ರಧಾನ ಕಛೇರಿಯ ಉಲ್ಲೇಖ( 12 ) ರ ಸುತ್ತೋಲೆ ಮತ್ತು ಉಲ್ಲೇಖ(13) ರ ಹಿಂಬರಹಗಳ ಸೂಚನೆಗಳನ್ವಯ ಕೆಜಿಎಫ್ ಪೊಲೀಸ್ 
ಘಟಕದಲ್ಲಿ ಖಾಲಿ ಇರುವ ಒಂದು ಸಿವಿಲ್ ಪೊಲೀಸ್ ಕಾನ್ಸ್‌ಟೆಬಲ್ ಎಸ್. ಟಿ. ಹುದ್ದೆಯನ್ನು ಬ್ಯಾಕ್‌ಲಾಗ್ ಅಡಿಯಲ್ಲಿ ತುಂಬುವ ಸಂಭಂದ ಬ್ಯಾಕ್ಲಾಗ್ 
ಹುದ್ದೆಗಳ ಪೊಲೀಸ್ ನೇಮಕಾತಿ ಸಮಿತಿಯು ದಿನಾಂಕ 17.06. 2016 ರಂದು ನಡೆದ ಸಭೆಯಲ್ಲಿ ತೀರ್ಮಾನ ಕೈಗೊಂಡಿದ್ದು , ಅದರಂತೆ, ಈ ಬಗ್ಗೆ 
ಪ್ರಕಟಣೆಯನ್ನು ಉಲ್ಲೇಖ(1) ರನ್ವಯ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಹಾಗೂ ಉಲ್ಲೇಖ(2) ದಿನಪತ್ರಿಕೆಗಳಲ್ಲಿ ಪ್ರಕಟಿಸಿದ್ದು, ಪ್ರಕಟಣೆಗಳ ಅನುಸಾರ 
ದಿನಾಂಕ: 13.07.2016 ರಂದು ಒಟ್ಟು 03 ಎಸ್ . ಟಿ. ಅಭ್ಯರ್ಥಿಗಳು ದೈಹಿಕ ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಗೆ ಹಾಜರಾಗಿದ್ದು, ಅವರಲ್ಲಿ ಇಬ್ಬರು 
ಅಭ್ಯರ್ಥಿಗಳು ದೈಹಿಕ ಸಹಿಷ್ಣುತೆ ಹಾಗೂ ದೇಹದಾರ್ಡ್ಯತೆ ಪರೀಕ್ಷೆಯಲ್ಲಿ ಅನರ್ಹರಾಗಿರುವುದರಿಂದ, ಉಲ್ಲೇಖ(14) ರ ನಡವಳಿಯಲ್ಲಿನ ಶಿಫಾರಸ್ಸಿನಂತೆ 
ಈ ಕೆಳಕಂಡ ಅರ್ಹ ಎಸ್. ಟಿ. ಅಭ್ಯರ್ಥಿಯನ್ನು ಎಸ್. ಟಿ. ಬ್ಯಾಕ್ ಲಾಗ್ ಸಿವಿಲ್ ಪೊಲೀಸ್ ಕಾನ್ಸ್ ಟೇಬಲ್ ಹುದ್ದೆಗೆ ಅಂತಿಮವಾಗಿ ಆಯ್ಕೆ ಮಾಡಲಾಗಿರುತ್ತದೆ. 
ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ 

PUC ಯಲ್ಲಿ 
ಜನ್ಮ ದಿನಾಂಕ ಜಾತಿ ಗಳಿಸಿರುವ ಒಟ್ಟು 

ಷರಾ 
ಶ್ರೀಯುತರು 

ಅಂಕಗಳು 
1 ಲೋಹಿತ್ ಕುಮಾರ್, ಕೆ. ಓ ., 

08.10 .1992 ಎಸ್ . ಟಿ . 

312 

ಸಹಿಷ್ಣುತೆ ಮತ್ತು 
ಬಿನ್: ಓಂಕಾರಪ್ಪ, ಕಾರಹಳ್ಳಿ ಗ್ರಾಮ , 

( ನಾಯಕ) 

ದೇಹದಾರ್ಡ್ಯತೆ ಹಾಗೂ 
ಬಂಗಾರಪೇಟೆ ತಾ | 

ವೈದ್ಯಕೀಯ ಪರೀಕ್ಷೆಯಲ್ಲಿ 
ಅರ್ಹರಾಗಿರುತ್ತಾರೆ . 


(વા 


PR- 117 


SC -10 


ಅಧ್ಯಕ್ಷರು, 
ಬ್ಯಾಕ್ ಲಾಗ್ ಹುದ್ದೆಗಳ ಪೊಲೀಸ್ ನೇಮಕಾತಿ ಸಮಿತಿ, 

ಹಾಗೂ ಪೊಲೀಸ್ ಅಧೀಕ್ಷಕರು , ಕೆ. ಜಿ.ಎಫ್ . 


ವಿಷಯ : 


ಉಲ್ಲೇಖ: 


ಪೊಲೀಸ್ ಇಲಾಖೆ 
ಜಿಲ್ಲಾ ಪೊಲೀಸ್ ಕಛೇರಿ,ಕೋಲಾರ ಚಿನ್ನದಗಣಿ ಪ್ರದೇಶ. 
ಸಂಖ್ಯೆ: ಸಿಬ್ಬಂದಿ- 1/ ಬಿಎಲ್‌ /3/2016 - 17 ದಿನಾಂಕ: 18 -07- 2016. 

ಎಸ್. ಟಿ. ಬ್ಯಾಕ್‌ಲಾಗ್ ಎ. ಪಿ.ಸಿ. ಹುದ್ದೆಯ ಆಯ್ಕೆ ಪಟ್ಟಿ - ಪ್ರಕಟಣೆ 
ಎಸ್. ಟಿ. ಬ್ಯಾಕ್‌ಲಾಗ್ ಸಶಸ್ತ್ರ ಪೊಲೀಸ್ ಕಾನ್ಸ್‌ಟೇಬಲ್ ಹುದ್ದೆಗೆ ಆಯ್ಕೆಯಾಗಿರುವ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟಿಸುವ 
ಕುರಿತು. 
1) ಕರ್ನಾಟಕ ರಾಜ್ಯ ಪತ್ರದ ಪ್ರಕಟಣೆಯ ದಿನಾಂಕ: 07.07. 2016 ಸಂಚಿಕೆ 27ರ ಸಂಪುಟ 151 ಪುಟದ 

ಸಂಖ್ಯೆ : 775 - 778 
2) ಕೋಲಾರ ಪತ್ರಿಕೆ ಮತ್ತು ಕೋಲಾರ ಶಕ್ತಿ ದಿನಪತ್ರಿಕೆಗಳ ಜಾಹಿರಾತು ದಿನಾಂಕ: 08 .07. 2016 
3) ಈ ಕಛೇರಿಯ ಅಧಿಕೃತ ಪ್ರಕಟಣೆಯ ಸಮಸಂಖ್ಯೆ ದಿನಾಂಕ: 17. 06.2016 
4) ಬ್ಯಾಕ್ ಲಾಗ್ ಹುದ್ದೆಗಳ ಪೊಲೀಸ್ ನೇಮಕಾತಿ ಸಮಿತಿಯ ಸಭೆಯ ನಡವಳಿಯ ದಿನಾಂಕ : 17.06 . 2016 
5) ಸರ್ಕಾರಿ ಆದೇಶ ಸಂಖ್ಯೆ: ಡಿಪಿಎಆರ್ 19 ಎಸ್‌ಬಿಸಿ 89 , ದಿನಾಂಕ: 12 . 07.1989 
6) ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್ 13 ಎಸ್‌ಬಿಸಿ 2001, ದಿನಾಂಕ: 21. 11 .2001 


೮೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೧, ೨೦೧೬ 

ಭಾಗ ೫ 
7) ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 97 ಸೆನೆನಿ 2002, ದಿನಾಂಕ : 22.11.2002 
8) ಸಮಾಜ ಕಲ್ಯಾಣ ಇಲಾಖೆಯ ಸುತ್ತೋಲೆ ಸಂಖ್ಯೆ : ಸಕಿ 35 ಎಸ್‌ಟಿಸಿ 2010, ದಿನಾಂಕ : 26. 02 .2011 ( 21.04 .2011) 

ಸರ್ಕಾರದ ಕಾರ್ಯದರ್ಶಿ , ಸಮಾಜ ಕಲ್ಯಾಣ ಇಲಾಖೆ ಇವರ ಅ. ಸ . ಪತ್ರ ಸಂಖ್ಯೆ : ಸಕಇ 32 ಎಸ್‌ಟಿಸಿ 2011, 

ದಿನಾಂಕ: 01.10 .2012 
10) ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ ಇವರ ಪತ್ರ ಸಂಖ್ಯೆ: ಸಕನಿ / ಬಿಅಂಡ್ ಆರ್ / ಸಿ.ಆರ್- 07/2012 - 13 , 

ದಿ: 20.09 .2013 
11 ) ಪೊಲೀಸ್ ಪ್ರಧಾನ ಕಛೇರಿಯ ಸುತ್ತೋಲೆ ಸಂಖ್ಯೆ : 32 /ಸಿಬ್ಬಂದಿ(4 )/ 2003 - 04 , ದಿನಾಂಕ: 10.02.2004 
12) ಪೊಲೀಸ್ ಪ್ರಧಾನ ಕಛೇರಿಯ ಹಿಂಬರಹ ಸಂಖ್ಯೆ : 32 /ಸಿಬ್ಬಂದಿ -4 /2003- 04 ( ಭಾಗ - 4), ಓ.ಬಿ. 

ಸಂಖ್ಯೆ : 158 /2011, ದಿನಾಂಕ: 03. 05.2011 | 
13 ) ಬ್ಯಾಕ್ ಲಾಗ್ ಹುದ್ದೆಗಳ ಪೊಲೀಸ್ ನೇಮಕಾತಿ ಸಮಿತಿಯ ಸಭೆಯ ನಡವಳಿಯ ದಿನಾಂಕ: 13.07.2016 


ಪೊಲೀಸ್ ಪ್ರಧಾನ ಕಛೇರಿಯ ಉಲ್ಲೇಖ(11) ರ ಸುತ್ತೋಲೆ ಮತ್ತು ಉಲ್ಲೇಖ(12) ರ ಹಿಂಬರಹಗಳ ಸೂಚನೆಗಳನ್ವಯ ಕೆಜಿಎಫ್ ಪೊಲೀಸ್ 
ಘಟಕದಲ್ಲಿ ಖಾಲಿ ಇರುವ ಎರಡು ಸಶಸ್ತ್ರ ಪೊಲೀಸ್ ಕಾನ್ಸ್ಟೆಬಲ್ ಎಸ್. ಟಿ. ಹುದ್ದೆಗಳನ್ನು ಬ್ಯಾಕ್‌ಲಾಗ್ ಅಡಿಯಲ್ಲಿ ತುಂಬುವ ಸಂಭಂದ ಬ್ಯಾಕ್‌ಲಾಗ್ 
ಹುದ್ದೆಗಳ ಪೊಲೀಸ್ ನೇಮಕಾತಿ ಸಮಿತಿಯು ದಿನಾಂಕ 17.06.2016 ರಂದು ನಡೆದ ಸಭೆಯಲ್ಲಿ ತೀರ್ಮಾನ ಕೈಗೊಂಡಿದ್ದು, ಅದರಂತೆ, ಈ ಬಗ್ಗೆ 
ಪ್ರಕಟಣೆಯನ್ನು ಉಲ್ಲೇಖ(1) ರನ್ವಯ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಹಾಗೂ ಉಲ್ಲೇಖ( 2) ದಿನಪತ್ರಿಕೆಗಳಲ್ಲಿ ಪ್ರಕಟಿಸಿದ್ದು, ಪ್ರಕಟಣೆಗಳ ಅನುಸಾರ ದಿನಾಂಕ : 
13.07.2016 ರಂದು ಒಟ್ಟು 04 ಎಸ್. ಟಿ. ಅಭ್ಯರ್ಥಿಗಳು ದೈಹಿಕ ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಗೆ ಹಾಜರಾಗಿದ್ದು, ಅವರಲ್ಲಿ ಒಬ್ಬ ಅಭ್ಯರ್ಥಿಯು 
ದೈಹಿಕ ಸಹಿಷ್ಣುತೆ ಹಾಗೂ ದೇಹದಾರ್ಡ್ಯತೆ ಪರೀಕ್ಷೆಯಲ್ಲಿ ಅನರ್ಹರಾಗಿದ್ದು, ಮತ್ತೊಬ್ಬ ಅಭ್ಯರ್ಥಿಯು ವಯೋಮಿತಿಯ ಕಾರಣದಿಂದ ಆಯ್ಕೆಗೆ 
ಪರಿಗಣಿಸಿರುವುದಿಲ್ಲ. ಆದ್ದರಿಂದ, ಉಲ್ಲೇಖ(13) ರ ನಡವಳಿಯಲ್ಲಿನ ಶಿಫಾರಸ್ಸಿನಂತೆ ಈ ಕೆಳಕಂಡ ಇಬ್ಬರು ಅರ್ಹ ಎಸ್. ಟಿ. ಅಭ್ಯರ್ಥಿಗಳನ್ನು ಎಸ್. ಟಿ. 
ಬ್ಯಾಕ್‌ಲಾಗ್ ಸಶಸ್ತ್ರ ಪೊಲೀಸ್ ಕಾನ್ಸ್‌ಟೇಬಲ್ ಹುದ್ದೆಗಳಿಗೆ ಅಂತಿಮವಾಗಿ ಆಯ್ಕೆ ಮಾಡಲಾಗಿರುತ್ತದೆ. 


8(d. 


ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ 
ಶ್ರೀಯುತರು 


ಜನ್ಮ ದಿನಾಂಕ 


ಜಾತಿ 


SSLC ಯಲ್ಲಿ 
ಗಳಿಸಿರುವ ಒಟ್ಟು 

ಅಂಕಗಳು 


26 . 06 .1978 


243 


ಬಿ .ಎನ್. ನಾಗರಾಜ, ಲಕ್ಕವಳ್ಳಿ ಗ್ರಾಮ , ಲಕ್ಕವಳ್ಳಿ 
ಹೋಬಳಿ, ತರಿಕೆರೆ ತಾ || ಚಿಕ್ಕಮಗಳೂರು ಜಿಲ್ಲೆ 


ಎಸ್. ಟಿ. 
(ನಾಯಕ) 


ಸಹಿಷ್ಣುತೆ ಮತ್ತು 
ದೇಹದಾರ್ಡ್ಯತೆ ಹಾಗೂ 
ವೈದ್ಯಕೀಯ ಪರೀಕ್ಷೆಯಲ್ಲಿ 
ಅರ್ಹರಾಗಿರುತ್ತಾರೆ. 


23. 07 .1985 


243 


ಮಲ್ಲಿಕಾರ್ಜುನ, ಸ್ವರ್ಣನಗರ 8ನೇ ಕ್ರಾಸ್ , 
ರಾಬರ್ಟ್‌ಸನ್‌ಪೇಟೆ, ಕೆ. ಜಿ. ಎಫ್ . 


ಎಸ್ . ಟಿ . 
(ನಾಯಕ) 


PR-118 


SC-10 


ಅಧ್ಯಕ್ಷರು, 
ಬ್ಯಾಕ್ ಲಾಗ್ ಹುದ್ದೆಗಳ ಪೊಲೀಸ್ ನೇಮಕಾತಿ ಸಮಿತಿ, 

ಹಾಗೂ ಪೊಲೀಸ್ ಅಧೀಕ್ಷಕರು, ಕೆ. ಜಿ .ಎಫ್ . 


ವಿಷಯ: 


ಉಲ್ಲೇಖ: 


ಪೊಲೀಸ್ ಇಲಾಖೆ 
ಜಿಲ್ಲಾ ಪೊಲೀಸ್ ಕಛೇರಿ,ಕೋಲಾರ ಚಿನ್ನದಗಣಿ ಪ್ರದೇಶ. 
ಸಂಖ್ಯೆ: ಸಿಬ್ಬಂದಿ - 1/ ಬಿಎಲ್‌ / 3/2016 -17 ದಿನಾಂಕ: 16- 07 - 2016. 

ಎಸ್ . ಟಿ. ಬ್ಯಾಕ್‌ಲಾಗ್ ಮ . ಪಿ.ಸಿ. ಹುದ್ದೆಯ ಆಯ್ಕೆ ಪಟ್ಟಿ - ಪ್ರಕಟಣೆ 
ಎಸ್. ಟಿ. ಬ್ಯಾಕ್‌ಲಾಗ್ ಮಹಿಳಾ ಪೊಲೀಸ್ ಕಾನ್ಸ್‌ಟೇಬಲ್ ಹುದ್ದೆಗೆ ಆಯ್ಕೆಯಾಗಿರುವ ಅಭ್ಯರ್ಥಿಗಳ ಪಟ್ಟಿಯನ್ನು 
ಪ್ರಕಟಿಸುವ ಕುರಿತು. 
1) ಕರ್ನಾಟಕ ರಾಜ್ಯ ಪತ್ರದ ಪ್ರಕಟಣೆಯ ದಿನಾಂಕ: 30 .06 . 2016 ಸಂಚಿಕೆ 26ರ ಸಂಪುಟ 151 ಪುಟದ ಸಂಖ್ಯೆ: 773 - 774 
2) ಕೋಲಾರ ಪತ್ರಿಕೆ ಮತ್ತು ಕೋಲಾರ ಶಕ್ತಿ ದಿನಪತ್ರಿಕೆಗಳ ಜಾಹಿರಾತು ದಿನಾಂಕ: 30. 06.2016 
3) ಈ ಕಛೇರಿಯ ಅಧಿಕೃತ ಪ್ರಕಟಣೆಯ ಸಮಸಂಖ್ಯೆ ದಿನಾಂಕ : 21.06.2016 
4) ಬ್ಯಾಕ್‌ಲಾಗ್ ಹುದ್ದೆಗಳ ಪೋಲೀಸ್ ನೇಮಕಾತಿ ಸಮಿತಿಯ ಸಭೆಯ ನಡವಳಿಯ ದಿನಾಂಕ: 21 .06. 2016 
5) ಸರ್ಕಾರಿ ಅದೇಶ ಸಂಖ್ಯೆ: ಡಿಪಿಎಆರ್ 19 ಎಸ್‌ಬಿಸಿ 89 , ದಿನಾಂಕ: 12 .07 .1989 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್ 13 ಎಸ್ಬಿಸಿ 2001, ದಿನಾಂಕ: 21.11.2001 
7) ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 97 ಸೆನೆನಿ 2002 , ದಿನಾಂಕ: 22.11.2002 


8) ಸಮಾಜ ಕಲ್ಯಾಣ ಇಲಾಖೆಯ ಸುತ್ತೋಲೆಸಂಖ್ಯೆ: ಸಕಿ 35 ಎಸ್‌ಟಿಸಿ 2010 , ದಿನಾಂಕ: 26. 02 . 2011 ( 21. 04 .2011 ) 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಆಗಸ್ಟ್ ೧೧ , ೨೦೧೬ 


೮೫೩ 


9 ) . 


ಸರ್ಕಾರದ ಕಾರ್ಯದರ್ಶಿ, ಸಮಾಜ ಕಲ್ಯಾಣ ಇಲಾಖೆ ಇವರ ಅ . ಸ . ಪತ್ರ ಸಂಖ್ಯೆ: ಸಕಇ 32 ಎಸ್‌ಟಿಸಿ 2011, 

ದಿನಾಂಕ: 01 .10. 2012 
10) ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ ಇವರ ಪತ್ರ ಸಂಖ್ಯೆ: ಸಕನಿ/ ಬಿಅಂಡ್ ಆರ್ / ಸಿ . ಆರ್‌ - 07 /2012 - 13 , 

ದಿ: 20.09.2013 
11) ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ ಇವರ ಪತ್ರ ಸಂಖ್ಯೆ : ಸಕನಿ/ಮೀಜಾಕೋ /ಸಿಆರ್ -28/2007 - 08, 

ದಿ: 20.06.2016 
12 ) ಬ್ಯಾಕ್‌ಲಾಗ್ ಹುದ್ದೆಗಳ ಪೊಲೀಸ್ ನೇಮಕಾತಿ ಸಮಿತಿಯ ಸಭೆಯ ನಡವಳಿಯ ದಿನಾಂಕ : 07.07 .2016 


ಆಯುಕ್ತರು , ಸಮಾಜ ಕಲ್ಯಾಣ ಇಲಾಖೆ ಇವರ ಉಲ್ಲೇಖ( 11 ) ರ ಪತ್ರದಲ್ಲಿನ ಸೂಚನೆಗಳನ್ವಯ ಕೆಜಿಎಫ್ ಪೊಲೀಸ್ ಘಟಕದಲ್ಲಿ ಖಾಲಿ ಇರುವ 
ಎರಡು ಮಹಿಳಾ ಪೊಲೀಸ್ ಕಾನ್ಸ್‌ಟೆಬಲ್ ಎಸ್ . ಟಿ. ಹುದ್ದೆಗಳನ್ನು ಬ್ಯಾಕ್‌ಲಾಗ್ ಅಡಿಯಲ್ಲಿ ತುಂಬುವ ಸಂಬಂಧ ಬ್ಯಾಕ್ ಲಾಗ್ ಹುದ್ದೆಗಳ ಪೊಲೀಸ್ 
ನೇಮಕಾತಿ ಸಮಿತಿಯು ದಿನಾಂಕ 21.06. 2016 ರಂದು ನಡೆದ ಸಭೆಯಲ್ಲಿ ತೀರ್ಮಾನ ಕೈಗೊಂಡಿದ್ದು, ಅದರಂತೆ, ಈ ಬಗ್ಗೆ ಪ್ರಕಟಣೆಯನ್ನು 
ಉಲ್ಲೇಖ (1)ರನ್ವಯ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಹಾಗೂ ಉಲ್ಲೇಖ(2) ದಿನಪತ್ರಿಕೆಗಳಲ್ಲಿ ಪ್ರಕಟಿಸಿದ್ದು, ಪ್ರಕಟಣೆಗಳ ಅನುಸಾರ ದಿನಾಂಕ : 07 .07.2016 
ರಂದು ಒಟ್ಟು 03 ಎಸ್. ಟಿ. ಮಹಿಳಾ ಅಭ್ಯರ್ಥಿಗಳು ದೈಹಿಕ ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಗೆ ಹಾಜರಾಗಿದ್ದು, ಅವರಲ್ಲಿ ಒಬ್ಬ ಮಹಿಳಾ ಅಭ್ಯರ್ಥಿ 
ದೇಹದಾರ್ಡ್ಯತೆ ಪರೀಕ್ಷೆಯಲ್ಲಿ ಅನರ್ಹರಾಗಿದ್ದು, ಉಲ್ಲೇಖ(12) ರ ನಡವಳಿಯಲ್ಲಿನ ಶಿಫಾರಸ್ಸಿನಂತೆ ಈ ಕೆಳಕಂಡ ಇಬ್ಬರು ಅರ್ಹ ಎಸ್. ಟಿ. ಮಹಿಳಾ 
ಅಭ್ಯರ್ಥಿಗಳನ್ನು ಎಸ್. ಟಿ. ಬ್ಯಾಕ್‌ಲಾಗ್ ಮಹಿಳಾ ಪೊಲೀಸ್ ಕಾನ್ಸ್‌ಟೇಬಲ್ ಹುದ್ದೆಗೆ ಅಂತಿಮವಾಗಿ ಆಯ್ಕೆ ಮಾಡಲಾಗಿರುತ್ತದೆ. 
ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ 

ಜನ್ಮ ದಿನಾಂಕ ಜಾತಿ 

ಷರಾ 
1 | ಬಿ.ಎನ್. ಕಲ್ಪನಾ ಬಿನ್: ನಿಂಗಪ್ಪ, ಕಾರಹಳ್ಳಿ, ಬಂಗಾರಪೇಟೆ | 12 . 03 .1977 ನಾಯಕ ಪ . ಪಂಗಡ ಸಹಿಷ್ಣುತೆ ಮತ್ತು 

ದೇಹದಾರ್ಡ್ಯತೆ ಹಾಗೂ 
ಜಿ.ಎಸ್. ನೇತ್ರಾವತಿ ಬಿನ್: ಶಿವರಾಮಣ್ಣ, ವಿದ್ಯಾನಗರ, 

26.07.1983 ನಾಯಕ ಪ . ಪಂಗಡ ವೈದ್ಯಕೀಯ ಪರೀಕ್ಷೆಯಲ್ಲಿ 
ದಾವಣಗೆರೆ 

ಅರ್ಹರಾಗಿರುತ್ತಾರೆ. 


ಕ್ರಸಂ 


PR -119 
SC -10 


ವಿಷಯ : 
ಉಲ್ಲೇಖ: 


ಅಧ್ಯಕ್ಷರು, 
ಬ್ಯಾಕ್ ಲಾಗ್ ಹುದ್ದೆಗಳ ಪೊಲೀಸ್ ನೇಮಕಾತಿ ಸಮಿತಿ, 

ಹಾಗೂ ಪೊಲೀಸ್ ಅಧೀಕ್ಷಕರು, ಕೆ. ಜಿ.ಎಫ್. 
ಪೋಲೀಸ್ ಇಲಾಖೆ 
ಜಿಲ್ಲಾ ಪೊಲೀಸ್ ಕಛೇರಿ, ಕೋಲಾರ ಚಿನ್ನದಗಣಿ ಪ್ರದೇಶ. 
ಸಂಖ್ಯೆ: ಸಿಬ್ಬಂದಿ -1/ ಬಿಎಲ್ / 2/2016 - 17 ದಿನಾಂಕ: 14 -07- 2016. 

ಎಸ್. ಟಿ. ಬ್ಯಾಕ್‌ಲಾಗ್ ದ್ವಿ.ದ.ಸ. ಹುದ್ದೆಯ ಆಯ್ಕೆ ಪಟ್ಟಿ - ಪ್ರಕಟಣೆ 
ಎಸ್. ಟಿ. ಬ್ಯಾಕ್‌ಲಾಗ್ ದ್ವಿ. ದ.ಸ. ಹುದ್ದೆಗೆ ಆಯ್ಕೆಯಾಗಿರುವ ಅಭ್ಯರ್ಥಿಯ ಪಟ್ಟಿಯನ್ನು ಪ್ರಕಟಿಸುವ ಕುರಿತು. 
1) ಸರ್ಕಾರಿ ಆದೇಶ ಸಂಖ್ಯೆ : ಡಿಪಿಎಆರ್ 19 ಎಸ್‌ಬಿಸಿ 89 , ದಿನಾಂಕ: 12 .07.1989 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್ 13 ಎಸ್‌ಬಿಸಿ 2001, ದಿನಾಂಕ : 21.11.2001 ಮತ್ತು 01. 06 .2002 
3) ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 97 ಸೆನೆನಿ 2002, ದಿನಾಂಕ: 22.11. 2002 
4) ಪೊಲೀಸ್ ಪ್ರಧಾನ ಕಛೇರಿಯ ಸುತ್ತೋಲೆ ಸಂಖ್ಯೆ : 32 / ಸಿಬ್ಬಂದಿ(4)/ 2003 - 04 , ದಿನಾಂಕ: 10 .02. 2004 
5) ಪೊಲೀಸ್ ಪ್ರಧಾನ ಕಛೇರಿಯ ಹಿಂಬರಹ ಸಂಖ್ಯೆ : 32/ಸಿಬ್ಬಂದಿ -4 /2003-04 ( ಭಾಗ -4), ಓ. ಬಿ. 

ಸಂಖ್ಯೆ: 158/2011, ದಿನಾಂಕ: 03.05 .2011 
6) ಸಮಾಜ ಕಲ್ಯಾಣ ಇಲಾಖೆಯ ಸುತ್ತೋಲೆ ಸಂಖ್ಯೆ : ಸಕಿ 35 ಎಸ್‌ಟಿಸಿ 2010, ದಿನಾಂಕ: 26 .02 .2011 

( 21 .04 .2011) 


7) ಸರ್ಕಾರದ ಕಾರ್ಯದರ್ಶಿ , ಸಮಾಜ ಕಲ್ಯಾಣ ಇಲಾಖೆ ಇವರ ಅ . ಸ . ಪತ್ರ ಸಂಖ್ಯೆ : ಸಕಇ 32 ಎಸ್‌ಟಿಸಿ 2011 , 

ದಿನಾಂಕ: 01.10.2012 


ಆಯುಕ್ತರು , ಸಮಾಜ ಕಲ್ಯಾಣ ಇಲಾಖೆ ಇವರ ಪತ್ರ ಸಂಖ್ಯೆ: ಸಕನಿ/ಮೀಜಾಕೋ /ಸಿಆರ್ - 28/ 2007 - 08 , 

ದಿ : 20.06.2016 
9) ಬ್ಯಾಕ್‌ಲಾಗ್ ಹುದ್ದೆಗಳ ಪೊಲೀಸ್ ನೇಮಕಾತಿ ಸಮಿತಿಯ ಸಭೆಯ ನಡವಳಿಯ ದಿನಾಂಕ: 21.06.2016 
10) ಈ ಕಛೇರಿಯ ಅಧಿಕೃತ ಪ್ರಕಟಣೆಯ ಸಮಸಂಖ್ಯೆ ದಿನಾಂಕ: 21 .06. 2016 


೮೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಆಗಸ್ಟ್ ೧೧ , ೨೦೧೬ 


ಭಾಗ ೫ 


11) ಕರ್ನಾಟಕ ರಾಜ್ಯ ಪತ್ರದ ಪ್ರಕಟಣೆಯ ದಿನಾಂಕ: 30.06 .2016 ಸಂಚಿಕೆ 26ರ ಸಂಪುಟ 151 ಪುಟದ 

ಸಂಖ್ಯೆ : 773 - 774 
12 ) ಕೋಲಾರ ಪತ್ರಿಕೆ ಮತ್ತುಕೋಲಾರ ಶಕ್ತಿ ದಿನಪತ್ರಿಕೆಗಳ ಜಾಹಿರಾತು ದಿನಾಂಕ: 30.06.2016 
13) ಬ್ಯಾಕ್ ಲಾಗ್ ಹುದ್ದೆಗಳ ಪೊಲೀಸ್ ನೇಮಕಾತಿ ಸಮಿತಿಯ ಸಭೆಯ ನಡವಳಿಯ ದಿನಾಂಕ: 07.07.2016. 


ಆಯುಕ್ತರು , ಸಮಾಜ ಕಲ್ಯಾಣ ಇಲಾಖೆ ಇವರ ಉಲ್ಲೇಖ( 8) ರ ಪತ್ರದಲ್ಲಿನ ಸೂಚನೆಗಳನ್ವಯ ಕೆಜಿಎಫ್ ಪೊಲೀಸ್ ಘಟಕದಲ್ಲಿ ಖಾಲಿ ಇರುವ 
ಒಂದು ದ್ವಿ . ದ. ಸ. ಎಸ್ . ಟಿ . ಹುದ್ದೆಯನ್ನು ಬ್ಯಾಕ್‌ಲಾಗ್ ಅಡಿಯಲ್ಲಿ ತುಂಬುವ ಸಂಬಂಧ ಬ್ಯಾಕ್‌ಲಾಗ್ ಹುದ್ದೆಗಳ ಪೊಲೀಸ್ ನೇಮಕಾತಿ ಸಮಿತಿಯು 
ದಿನಾಂಕ 21 .06.2016 ರಂದು ನಡೆದ ಸಭೆಯಲ್ಲಿ ತೀರ್ಮಾನ ಕೈಗೊಂಡಿದ್ದು, ಅದರಂತೆ, ಈ ಬಗ್ಗೆ ಪ್ರಕಟಣೆಯನ್ನು ಉಲ್ಲೇಖ(11) ರನ್ವಯ ಕರ್ನಾಟಕ ರಾಜ್ಯ 
ಪತ್ರದಲ್ಲಿ ಹಾಗೂ ಉಲ್ಲೇಖ( 12 ) ದಿನಪತ್ರಿಕೆಗಳಲ್ಲಿ ಪ್ರಕಟಿಸಿದ್ದು, ಪ್ರಕಟಣೆಗಳ ಅನುಸಾರ ದಿನಾಂಕ: 07 .07 .2016 ರಂದು ಒಟ್ಟು 04 ಎಸ್. ಟಿ. ಅಭ್ಯರ್ಥಿಗಳು 
ನೇರ ಸಂದರ್ಶನ/ ದಾಖಲೆಗಳ ಪರಿಶೀಲನೆಗೆ ಹಾಜರಾಗಿದ್ದು, ಅವರಲ್ಲಿ 03 ಅಭ್ಯರ್ಥಿಗಳು ಅನರ್ಹಗೊಂಡಿದ್ದು, ಬ್ಯಾಕ್ ಲಾಗ್ ಹುದ್ದೆಗಳ ಪೊಲೀಸ್ 
ನೇಮಕಾತಿ ಸಮಿತಿಯ ಸಭೆಯ ನಡವಳಿಯ ದಿನಾಂಕ: 07.07.2016 ರಲ್ಲಿನ ಶಿಫಾರಸ್ಸಿನಂತೆ ಈ ಕೆಳಕಂಡ ಅರ್ಹ ಎಸ್. ಟಿ. ಅಭ್ಯರ್ಥಿಯನ್ನು ಎಸ್ . ಟಿ. 
ಬ್ಯಾಕ್ ಲಾಗ್ ದ್ವಿ.ದ.ಸ. ಹುದ್ದೆಗೆ ಅಂತಿಮವಾಗಿ ಆಯ್ಕೆ ಮಾಡಲಾಗಿರುತ್ತದೆ. 


ಕ್ರಸಂ 


ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ 


ಜನ್ಮ ದಿನಾಂಕ 


ಪಿಯುಸಿ ಯಲ್ಲಿ 
ಗಳಿಸಿರುವ ಒಟ್ಟು 

ಅಂಕಗಳು 


09 . 05 .1990 


335 


ಶ್ರೀಮತಿ ಕೆ.ಎಸ್ . ರೂಪ, ಬಿನ್: ಲೇಟ್ ಸಿದ್ದಲಿಂಗನಾಯಕ, # 966 - ಎ , 
8ನೇ ಕ್ರಾಸ್ , ಸ್ವರ್ಣನಗರ, ರಾಬರ್ಟ್‌ಸನ್‌ಪೇಟೆ, ಕೆಜಿಎಫ್ -563 122 . 


ಎಸ್ . ಟಿ . 
(ನಾಯಕ) 


PR-120 
SC -10 


ಅಧ್ಯಕ್ಷರು, 
ಬ್ಯಾಕ್ ಲಾಗ್ ಹುದ್ದೆಗಳ ಪೊಲೀಸ್ ನೇಮಕಾತಿ ಸಮಿತಿ, 

ಹಾಗೂ ಪೊಲೀಸ್ ಅಧೀಕ್ಷಕರು, ಕೆ. ಜಿ.ಎಫ್. 


ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಕೊಡಗು, ಮಡಿಕೇರಿ. 

ಅಧಿಸೂಚನೆ 

ಸಂಖ್ಯೆ : 2 / 2016, ದಿನಾಂಕ: 12.07.2016 . 
ವಿಷಯ : ಕೊಡಗು ಜಿಲ್ಲಾ ನ್ಯಾಯಾಂಗ ಘಟಕದಲ್ಲಿ ಖಾಲಿ ಇರುವ 4 ಶೀಘ್ರಲಿಪಿಗಾರರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ 

ಭರ್ತಿ ಮಾಡುವ ಬಗ್ಗೆ. 
ಉಲ್ಲೇಖ : 

1. ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ಪತ್ರ ಸಂಖ್ಯೆ: ಎಲ್‌ಸಿಎ | 220 /1996, ದಿನಾಂಕ: 08. 03.2010 . 
2. ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ಪತ್ರ ಸಂಖ್ಯೆ :ಎಲ್‌ಸಿಎ || 36 /2003, ದಿನಾಂಕಃ 23. 06.2011 . 
3. ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ಪತ್ರ ಸಂಖ್ಯೆ :ಎಲ್.ಸಿ.ಎ || 54 /2011 ದಿನಾಂಕಃ 01.10.2011. 
4. ಜಿಲ್ಲಾ ನ್ಯಾಯಾಲಯ ಅಧಿಸೂಚನೆ ಸಂಖ್ಯೆ: 1/ 2016 ದಿ:02.02.2016 . 

5. ಕಛೇರಿ ಟಿಪ್ಪಣಿ ಮೇಲಿನ ಆದೇಶ ದಿನಾಂಕ: 12 .07. 2016, 
ಉಲ್ಲೇಖ 1ರಿಂದ 3ರಂತೆ ಗೌರವಾನ್ವಿತ ಉಚ್ಚ ನ್ಯಾಯಾಲಯ , ಬೆಂಗಳೂರು, ಇವರ ಪತ್ರದ ಮುಖಾಂತರ ನೇರ ನೇಮಕಾತಿಗೆ 
ಅನುಮತಿಸಲಾಗಿರುವ ಶೀಘ್ರಲಿಪಿಗಾರರ ಹುದ್ದೆಗಳಿಗೆ ಉಲ್ಲೇಖ - 4ರಂತೆ ಅಧಿಸೂಚನೆ ಹೊರಡಿಸಲಾಗಿತ್ತು. ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ 
ಈ ಹುದ್ದೆಗಳು ಭರ್ತಿಯಾಗದೇ ಇರುವುದರಿಂದ ಹಿಂಬಾಕಿ ಹುದ್ದೆಗಳು ಎಂದು ಪರಿಗಣಿಸಿ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಸಂಬಂಧ ಅರ್ಹ 
ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದ್ದು, ಅಧಿಸೂಚನೆಯೊಂದಿಗೆ ಲಗತ್ತಿಸಿರುವ ನಮೂನೆಯ ಬೆರಳಚ್ಚು ಪ್ರತಿ ಅಥವಾ ಗಣಕೀಕೃತ ಪ್ರತಿಯಲ್ಲಿಯೇ 
ಅಭ್ಯರ್ಥಿಗಳು ತಮ್ಮ ಸ್ವಂತ ಕೈಬರಹದಿಂದ ಎಲ್ಲಾ ಅಂಕಣಗಳನ್ನು ಜಾಗರೂಕತೆಯಿಂದ ಭರ್ತಿ ಮಾಡಿ ಅರ್ಜಿ ಸಲ್ಲಿಸತಕ್ಕದ್ದು . 
ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ: 20 .08.2016 , ಸಂಜೆ: 5 - 00 ಗಂಟೆ 
ಅರ್ಜಿ ಸಲ್ಲಿಸಬೇಕಾದ ವಿಳಾಸ : 

ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 

ಕೊಡಗು, ಮಡಿಕೇರಿ - 571201 . 
1 . ಶೀಘ್ರಲಿಪಿಗಾರರು _ ( Stenographers) : 4 ಹುದ್ದೆಗಳು 

ಎ ) ವೇತನ ಶ್ರೇಣಿ ಕ . 14550 - 350 - 15600 - 400 - 17200 - 450 - 19000 - 500 - 21000 - 600 - 24600 700 - 26700 + ಇತರೆ ಭತ್ಯೆಗಳು. 
ಬಿ) ಹುದ್ದೆಗಳ ವರ್ಗೀಕರಣ : 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೧ , ೨೦೧೬ 


೮೫೫ 


ಪ್ರವರ್ಗ 


ಇತರೆ 


| ಗ್ರಾ . ಅ 


ಮಾ . ಸೈ 


ಅ೦ . ಅ 


ಒಟ್ಟು 


ಪ . ಜಾ 
ಪ್ರವರ್ಗ - 2ಎ 


ಪ್ರವರ್ಗ -3ಬಿ 


ಸಾ - ಅ 


ಒಟ್ಟು 


ಸಿ) ಶೈಕ್ಷಣಿಕ ವಿದ್ಯಾರ್ಹತೆ: 
1) ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ ಎಸ್.ಎಸ್.ಎಲ್.ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ 

ವಿದ್ಯಾರ್ಹತೆ. 
ii ) ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ನಡೆಸುವ ಕನ್ನಡ ಮತ್ತು ಆಂಗ್ಲ ಪ್ರೌಢ ದರ್ಜೆ ( Senior Grade Shorthand) 
ಶೀಘ್ರಲಿಪಿ ಹಾಗೂ ಕನ್ನಡ ಮತ್ತು ಆಂಗ್ಲ ಪ್ರೌಢದರ್ಜೆ ಬೆರಳಚ್ಚು (Senior Grade Typewriting) ಪರೀಕ್ಷೆ ಅಥವಾ ತತ್ಸಮಾನ 

ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. 
iii) ಆದೇಶ ಸಂಖ್ಯೆ : ಡಿಪಿಎಆರ್ 59 ಎಸ್‌ಸಿಆರ್ 2012 , ದಿನಾಂಕ: 07 . 07.2012ರ ಪ್ರಕಾರ ದಿನಾಂಕ: 22.03.2012ರಿಂದ ಜಾರಿಗೆ 

ಬಂದಿರುವಂತೆ ಕಂಪ್ಯೂಟರ್ ಜ್ಞಾನ ಕಡ್ಡಾಯ. 
ಆಯ್ಕೆಯ ವಿಧಾನ: ಅರ್ಹತಾ ಪರೀಕ್ಷೆಗಳಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳು ಮತ್ತು ನಿಮಿಷ ಒಂದಕ್ಕೆ 120 ಪದಗಳ ದರದಲ್ಲಿ 5 
ನಿಮಿಷಗಳ ಉಕ್ತಲೇಖನವನ್ನು ತೆಗೆದುಕೊಂಡು, ಉಕ್ತಲೇಖನವನ್ನು 45 ನಿಮಿಷಗಳಲ್ಲಿ ಅನುಲಿಪಿ ಮಾಡುವ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸುವ ಅಂಕಗಳು 
ಮತ್ತು ಸಂದರ್ಶನದಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. 
ಅರ್ಜಿಯಲ್ಲಿ ಮೀಸಲಾತಿಗೆ ಸಂಬಂಧಿಸಿದ ಅಂಕಣದಲ್ಲಿ ಉಪಯೋಗಿಸಿದ ಸಂಕ್ಷಿಪ್ತ ಪದಗಳ ಅರ್ಥವನ್ನು ಈ ಕೆಳಕಂಡಂತೆ ಅರ್ಥೈಸಿಕೊಳ್ಳಬೇಕು. 
ಸಾ . ಅ - ಸಾಮಾನ್ಯ ಅಭ್ಯರ್ಥಿ 

ಪ. ಜಾ - ಪರಿಶಿಷ್ಟ ಜಾತಿ 
ಅಂ . ಅ - ಅಂಗವಿಕಲ ಅಭ್ಯರ್ಥಿ 

ಗ್ರಾ . ಅ - ಗ್ರಾಮೀಣ ಅಭ್ಯರ್ಥಿ 
ಮಾ . ಸೈ - ಮಾಜಿ ಸೈನಿಕ 
ಆಯ್ಕೆ ವಿಧಾನ: 

ಅಭ್ಯರ್ಥಿಗಳ ಆಯ್ಕೆಯು ಕರ್ನಾಟಕ ಅಧೀನ ನ್ಯಾಯಾಲಯಗಳ ( ಲಿಪಿಕ ಮತ್ತು ಇತರ ಹುದ್ದೆಗಳು) (ನೇಮಕಾತಿ) (ತಿದ್ದುಪಡಿ) 
ನಿಯಮಗಳು , 2007ರ ಅನ್ವಯ ನೇರ ನೇಮಕಾತಿ ಮೂಲಕ ಆಯ್ಕೆ ಮಾಡಲಾಗುವುದು. 

ಯಾವುದೇ ವರ್ಗಗಳ ಗ್ರಾಮೀಣ, ಮಾಜಿ ಸೈನಿಕ ಮತ್ತು ಅಂಗವಿಕಲ ಮೀಸಲಾತಿ ಇರುವ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳು 
ಲಭ್ಯವಾಗದಿದ್ದ ಪಕ್ಷದಲ್ಲಿ ಆ ಸ್ಥಾನಗಳಿಗೆ ಅದೇ ವರ್ಗಗಳ ಅರ್ಹ ಇತರ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು. ಆಯಾ ಪಂಗಡಗಳ ಇತರೆ 
ಅಭ್ಯರ್ಥಿಗಳೂ ಸಹ ಲಭ್ಯವಾಗದಿದ್ದಲ್ಲಿ ಪರಿಶಿಷ್ಟ ಜಾತಿಗೆ ಮೀಸಲಾದ ಹುದ್ದೆಯನ್ನು ಹೊರತುಪಡಿಸಿ ಇತರೆ ಹಿಂದುಳಿದ ವರ್ಗಗಳ ಹುದ್ದೆಗಳನ್ನು 

ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು. 
| ವಯೋಮಿತಿ: 
ಅ) ಅರ್ಜಿಗಳನ್ನು ಸ್ವೀಕರಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು ಕನಿಷ್ಟ 18 ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
ಆ) ಗರಿಷ್ಠ ವಯೋಮಿತಿ : 
ಸಾಮಾನ್ಯ ಅಭ್ಯರ್ಥಿಗಳಿಗೆ . 

35 ವರ್ಷಗಳು 
2ಎ , 2ಬಿ , 3ಎ , 3ಬಿ ಅಭ್ಯರ್ಥಿಗಳಿಗೆ 

38 ವರ್ಷಗಳು 


ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ | 

40 ವರ್ಷಗಳು 
ಹಾಗೂ ಪ್ರವರ್ಗ - 1ರ ಅಭ್ಯರ್ಥಿಗಳಿಗೆ 
ಇ) ಮಾಜಿ ಸೈನಿಕರಿಗೆ, ವಿಧವೆಯರಿಗೆ ಮತ್ತು ಅಂಗವಿಕಲರಿಗೆ, ಜೀತಕಾರ್ಮಿಕರು ಹಾಗೂ ವಯೋಮಿತಿ ರಿಯಾಯಿತಿಗೆ ಅರ್ಹರಾದ 

ಇನ್ನಿತರರು ವಯೋಮಿತಿ ರಿಯಾಯಿತಿ ಕೋರಲು ಸಕ್ಷಮ ಪ್ರಾಧಿಕಾರದಿಂದ ಪಡೆದ ಪ್ರಮಾಣ ಪತ್ರವನ್ನು ಅರ್ಜಿಯೊಂದಿಗೆ ಸಲ್ಲಿಸತಕ್ಕದ್ದು. 
ಈ ) ಹಾಲಿ ಸರ್ಕಾರಿ ಸೇವೆಯಲ್ಲಿರುವ ನೌಕರರಿಗೆ ಸರ್ಕಾರಿ ನಿಯಾಮಾವಳಿಗಳನ್ವಯ ವಯೋಮಿತಿಯಲ್ಲಿ ಸಡಿಲಿಕೆ ಇರುತ್ತದೆ. 
|| ಪರಿವೀಕ್ಷಣಾ ಅವಧಿ: 

- ಆಯ್ಕೆಯಾದ ಅಭ್ಯರ್ಥಿಗಳು ಕರ್ನಾಟಕ ಸೇವಾ ನಿಯಮ ( ಪರಿವೀಕ್ಷಣೆ ನಿಯಮಗಳು) 1977ರ ಪ್ರಕಾರ ಎರಡು ವರ್ಷಗಳ ಕಾಲ ಪರಿವೀಕ್ಷಣಾ 
ಅವಧಿಯಲ್ಲಿರುತ್ತಾರೆ. ಈ ಅವಧಿಯಲ್ಲಿ ಅಭ್ಯರ್ಥಿಗಳು ಅವರುಗಳ ಹುದ್ದೆಗೆ ನಿಗಧಿಪಡಿಸಿರುವ ಇಲಾಖಾ ಪರೀಕ್ಷೆಗಳಲ್ಲಿ ಮತ್ತು ಕನ್ನಡ ಭಾಷಾ ಪರೀಕ್ಷೆಯಲ್ಲಿ 
ಉತ್ತೀರ್ಣರಾಗಬೇಕು. 


೮೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೧, ೨೦೧೬ 


ಭಾಗ ೫ 


II ಪ್ರಮುಖ ಸೂಚನೆಗಳು : 

ಅರ್ಜಿಯೊಂದಿಗೆ ಅಭ್ಯರ್ಥಿಗಳು ಕೆಳಕಂಡ ದಾಖಲೆಗಳ ಒಂದೊಂದು ಜೆರಾಕ್ಸ್ ಪ್ರತಿಯನ್ನು ಸ್ವಯಂ ದೃಢೀಕರಿಸಿ ಲಗತ್ತಿಸಬೇಕು. (ಮೂಲ ಪ್ರಮಾಣ 
ಪತ್ರಗಳನ್ನು ಅರ್ಜಿಯೊಂದಿಗೆ ಲಗತ್ತಿಸಬಾರದು) ಕೊನೆಯ ದಿನಾಂಕದ ನಂತರ ಸಲ್ಲಿಸಲಾದ ಯಾವುದೇ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಸಂಬಂಧಪಟ್ಟ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿರುವ ಕೊನೆಯ ದಿನಾಂಕದ ಒಳಗೆ ಪಡೆದಿರಬೇಕು. ಹುದ್ದೆಗೆ ನಿಗದಿಪಡಿಸಿರುವಂತಹ 
ವಿದ್ಯಾರ್ಹತೆಯ ಎಲ್ಲಾ ವರ್ಷಗಳ ಅಂಕಪಟ್ಟಿ ಹಾಗೂ ಪ್ರಮಾಣ ಪತ್ರಗಳನ್ನು ಲಗತ್ತಿಸಬೇಕು. 
1) ಅಭ್ಯರ್ಥಿಯು ಇತ್ತೀಚಿನ ಪಾಸ್‌ಪೋರ್ಟ್ ಅಳತೆಯ ಫೋಟೋವನ್ನು ಅರ್ಜಿ ನಮೂನೆಯಲ್ಲಿ ತೋರಿಸಿರುವ ಜಾಗದಲ್ಲಿ ಅಂಟಿಸಿ ಅದರ 

ಮೇಲೆ ಸಹಿ ಮಾಡತಕ್ಕದ್ದು . 
2) ಎಸ್.ಎಸ್.ಎಲ್.ಸಿ ಅಂಕಪಟ್ಟಿ ಅಥವಾ ತತ್ಸಮಾನ ವಿದ್ಯಾರ್ಹತೆಯ ಅಂಕಪಟ್ಟಿ ಹಾಗೂ ಸಂಬಂಧಪಟ್ಟ ಅರ್ಹತಾ ಪರೀಕ್ಷೆಯ 

ಅಂಕಪಟ್ಟಿಗಳನ್ನು ಲಗತ್ತಿಸಬೇಕು. 
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ನಮೂನೆ- ಡಿ ಯಲ್ಲಿ, ಪ್ರವರ್ಗ 1ರ ಅಭ್ಯರ್ಥಿಗಳು ನಮೂನೆ - ಇ ನಲ್ಲಿ ಮತ್ತು 
2ಎ , 2ಬಿ , 3ಎ, 3ಬಿ ಅಭ್ಯರ್ಥಿಗಳು ನಮೂನೆ - ಎಫ್ ನಲ್ಲಿ ಸಂಬಂಧಿಸಿದ ತಹಶೀಲ್ದಾರರಿಂದ ಜಾತಿ ಮತ್ತು ಆದಾಯ ಪ್ರಮಾಣ 

ಪತ್ರಗಳನ್ನು ಪಡೆದು ಲಗತ್ತಿಸಬೇಕು. 
4) ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ/96 /ಸೇನನಿ/2005, ದಿನಾಂಕ: 10 . 08 .2005ರ 

ಪ್ರಕಾರ ನಿಗಧಿತ ನಮೂನೆ- 2 ರಲ್ಲಿ ಅಧಿಕೃತ ಅಧಿಕಾರಿಗಳಿಂದ ಪಡೆದು ಅದನ್ನು ಸಂಬಂಧಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಮೇಲು ಸಹಿ 
ಮಾಡಿಸಿ ಸಲ್ಲಿಸಬೇಕು. ಗ್ರಾಮೀಣ ಮೀಸಲಾತಿ ಕೋರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳಿಗೆ ಸೇರಿದ 
ಅಭ್ಯರ್ಥಿಗಳ ಮೀಸಲಾತಿ ಪ್ರಮಾಣ ಪತ್ರಗಳು ತಿರಸ್ಕೃತಗೊಂಡಲ್ಲಿ ಅವರು ಗ್ರಾಮೀಣ ಮೀಸಲಾತಿಗೂ ಅನರ್ಹರಾಗುತ್ತಾರೆ. 
ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಪ್ರಮಾಣಪತ್ರ ನಮೂನೆ- 2ರ ಜೊತೆ ನಮೂನೆ-1ರಲ್ಲೂ 

ದೃಢೀಕರಣ ಪತ್ರವನ್ನು ಸಲ್ಲಿಸುವುದು. 
6) ಅಂಗವಿಕಲ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ದಿನಾಂಕಃ 19.11.2005ರ ಸರ್ಕಾರದ ಅಧಿಕೃತ ಜ್ಞಾಪನಾ ಸಂಖ್ಯೆ: 

ಸಿಆಸುಇ/115 /ಸೇನನಿ/2005ರಲ್ಲಿ ನಿಗಧಿಪಡಿಸಿದ ನಮೂನೆಯಲ್ಲಿ ಅಂಗವಿಕಲತೆಯ ಬಗ್ಗೆ ಜಿಲ್ಲಾ ಮಟ್ಟದ ವೈದ್ಯಕೀಯ ಮಂಡಳಿಯಿಂದ 

ಪ್ರಮಾಣ ಪತ್ರವನ್ನು ಪಡೆದು ಸಲ್ಲಿಸತಕ್ಕದ್ದು. 
7) ಮಾಜಿ ಸೈನಿಕ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ಸೈನಿಕ ಸೇವೆಯಿಂದ ಬಿಡುಗಡೆಯಾದ/ ವಿಮುಕ್ತಿ ಹೊಂದಿದ ಬಗೆಗಿನ ಪ್ರಮಾಣ 

ಪತ್ರವನ್ನು ಸಲ್ಲಿಸಬೇಕು. 
ವಿಧವೆಯರು, ಜೀತ ಕಾರ್ಮಿಕರು ಹಾಗೂ ವಯೋಮಿತಿ ರಿಯಾಯಿತಿಗೆ ಅರ್ಹರಾದ ಇನ್ನಿತರರು ವಯೋಮಿತಿ ರಿಯಾಯಿತಿ ಕೋರಲು 

ಸಕ್ಷಮ ಪ್ರಾಧಿಕಾರದಿಂದ ಪಡೆದ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು. 
9) ಸರ್ಕಾರಿ ಅಥವಾ ಅರೆ ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ತಮ್ಮ ಅರ್ಜಿಯನ್ನು ಸಮುಚಿತ ಮಾರ್ಗದ ಮುಖಾಂತರವೇ 

ಸಲ್ಲಿಸತಕ್ಕದ್ದು . 
ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ತಮ್ಮ ನಡತೆಯ ಬಗ್ಗೆ ತಮ್ಮ ಸಂಬಂಧಿಯಲ್ಲದ ಸಮಾಜದ ಇಬ್ಬರು ಗಣ್ಯ ವ್ಯಕ್ತಿಗಳಿಂದ ಹಾಗೂ 
ಕೊನೆಯಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾ ಸಂಸ್ಥೆಯ ಮುಖ್ಯೋಪಾಧ್ಯಾಯರು/ ಪ್ರಾಂಶುಪಾಲರಿಂದ ಪಡೆದ ನಡತೆ ಪ್ರಮಾಣ ಪತ್ರ 

ಲಗತ್ತಿಸತಕ್ಕದ್ದು. 
11 ) ಸ್ವಯಂ ವಿಳಾಸವಿರುವ { 5/ - ರ ಅಂಚೆ ಚೀಟಿ (postal stamp) ಅಂಟಿಸಿರುವ ಲಕೋಟೆಯನ್ನು ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 
12) ಅರ್ಜಿಯನ್ನು ಕಳುಹಿಸುವ ಲಕೋಟೆಯ ಮೇಲೆ ದಪ್ಪ ಅಕ್ಷರಗಳಲ್ಲಿ ಅರ್ಜಿ ಸಲ್ಲಿಸುವ ಹುದ್ದೆಯ ಹೆಸರನ್ನು ನಮೂದಿಸಿರಬೇಕು. 


5 ) 


19 


IV ಅಭ್ಯರ್ಥಿಗಳಿಗೆ ಸೂಚನೆಗಳು: 
1) ಅಭ್ಯರ್ಥಿಗಳು ನೇಮಕಾತಿ ಸಂಬಂಧದಲ್ಲಿ ಯಾವುದೇ ಅಕ್ರಮ ಮತ್ತು ಅನುಚಿತ ಮಾರ್ಗವನ್ನು ಅನುಸರಿಸುವುದು ಕಂಡು ಬಂದಲ್ಲಿ 

ಅಂತಹ ಅಭ್ಯರ್ಥಿಗಳನ್ನು ನೇಮಕಾತಿಗೆ ಪರಿಗಣಿಸಲಾಗುವುದಿಲ್ಲ. 
2) ಅಪೂರ್ಣವಾಗಿರುವ ಸಹಿ ಮಾಡದ ಮತ್ತು ವಿದ್ಯಾರ್ಹತೆ, ಮೀಸಲಾತಿ ವಯೋಮಿತಿ ರಿಯಾಯಿತಿ ಬಗ್ಗೆ ಸಂಬಂಧಪಟ್ಟ ದಾಖಲೆಗಳನ್ನು 

ಹೊಂದಿರದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 
ಅರ್ಜಿಗಳನ್ನು ಸ್ವೀಕರಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾ ದಿನವಾಗಿ ಘೋಷಿಸಲ್ಪಟ್ಟರೆ ಆ ದಿನದ ಮಾರನೆಯ 

ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು . 
4) ಈ ಅಧಿಸೂಚನೆಯಲ್ಲಿ ಹೊರಡಿಸಿರುವ ಹುದ್ದೆಗಳು ಬದಲಾವಣೆಯಾಗುವ ಸಾಧ್ಯತೆಯಿರುತ್ತದೆ. 
5) ಸಂದರ್ಶನಕ್ಕೆ ಕರೆದ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಿಂದಲೇ ಹಾಜರಾಗತಕ್ಕದ್ದು. 


ರಾಜರ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೧ , ೨೦೧೬ 

೮೫೭ 
6) ಅಭ್ಯರ್ಥಿಗೆ ಸಂದರ್ಶನಕ್ಕೆ ಹಾಜರಾಗಲು ಮಾಹಿತಿ ಸಿಗದಿದ್ದ ಪಕ್ಷದಲ್ಲಿ ಅವರು ಸಂದರ್ಶನಕ್ಕೆ ಹಾಜರಾಗಲು ಅನರ್ಹರೆಂದು ತಿಳಿಯತಕ್ಕದ್ದು. 

ಈ ಬಗ್ಗೆ ಯಾವುದೇ ಪತ್ರ ವ್ಯವಹಾರವನ್ನು ನಡೆಸಲಾಗುವುದಿಲ್ಲ. 
ಅರ್ಜಿ ನಮೂನೆಗಳನ್ನು ಈ ಕಛೇರಿಯಿಂದ ಮಾರಾಟ ಮಾಡಲಾಗುವುದಿಲ್ಲ. ಆದರೆ ನಮೂನೆಯನ್ನು ಈ ಕಛೇರಿಯ ವೈಬ್‌ಸೈಟ್ 
http://ecourts .gov .in /kodagu ಇಂದ ಪ್ರತಿ ಮಾಡಿಕೊಂಡು ಬಳಸಬಹುದು. 


7) 


ಮಾಸ್ಟರ್ ಆರ್‌ಕೆಜಿಎಂಎಂ ಮಹಾಸ್ವಾಮೀಜಿ 
ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರು, 

ಕೊಡಗು , ಮಡಿಕೇರಿ. 


ಅರ್ಜಿ ನಮೂನೆ 
ಹುದ್ದೆ : ಶೀಘ್ರಲಿಪಿಗಾರರು 

ಸ್ವದೃಢೀಕೃತ 

ಪಾಸ್‌ಪೋರ್ಟ್ 
ಇವರಿಗೆ: 

ಅಳತೆಯ 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 

ಭಾವಚಿತ್ರವನ್ನು 
ಕೊಡಗು, ಮಡಿಕೇರಿ- 571201. 

ಅಂಟಿಸುವುದು . 
ಮಾನ್ಯರೆ , 

ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಅಧಿಸೂಚನೆ ಸಂಖ್ಯೆ : 2/2016 , ದಿನಾಂಕ : 12.07. 2016ರ ಪ್ರಕಾರ ನಾನು ಕೆಳಕಂಡ 
ಮಾಹಿತಿಗಳೊಂದಿಗೆ ಶೀಘ್ರಲಿಪಿಗಾರರ ಹುದ್ದೆಗೆ ಈ ಮೂಲಕ ನನ್ನ ವಿವರಗಳೊಂದಿಗೆ ಅರ್ಜಿ ಸಲ್ಲಿಸುತ್ತಿದ್ದೇನೆ. 


ಅಭ್ಯರ್ಥಿಯ ಹೆಸರು 
(ಎಸ್.ಎಸ್.ಎಲ್.ಸಿ ಅಂಕಪಟ್ಟಿಯಲ್ಲಿದ್ದಂತೆ) 


ತಂದೆ/ ಗಂಡನ ಹೆಸರು 


ತಾಯಿಯ ಹೆಸರು 


ವರ್ಷಗಳು 


ತಿಂಗಳುಗಳು 


ದಿನಗಳು 


ಜನ್ಮ ದಿನಾಂಕ 
( ಎಸ್.ಎಸ್.ಎಲ್. ಸಿ ಅಂಕಪಟ್ಟಿಯಲ್ಲಿದ್ದಂತೆ) 
ವಯಸ್ಸು 
( ಅರ್ಜಿಯನ್ನು ಸ್ವೀಕರಿಸಲು ನಿಗದಿಪಡಿಸಿರುವ 
ಕೊನೆಯ ದಿನಾಂಕದಂದು ಅಭ್ಯರ್ಥಿಯ 
ವಯಸ್ಸು) 
ಅಭ್ಯರ್ಥಿಯ ಖಾಯಂ ವಿಳಾಸ ಮತ್ತು 
ದೂರವಾಣಿ ಸಂಖ್ಯೆ 
| ಲಿಂಗ, 


7. 


ಪುರುಷ 


ಮಹಿಳೆ 


8, 


ರಾಷ್ಟ್ರೀಯತೆ ಮತ್ತು ಧರ್ಮ 
ಜಾತಿ / ಉಪಜಾತಿ 


ವಿವಾಹಿತರಾಗಿದ್ದಲ್ಲಿ ಒಬ್ಬರಿಗಿಂತ ಹೆಚ್ಚು 
ಜೀವಂತ ಗಂಡ ಅಥವಾ ಹೆಂಡತಿ 
ಇದ್ದಾರೆಯೇ ? 


ಹೌದು 


ಇಲ್ಲ | 


ನೀವು ಯಾವುದಾದರೂ ಕ್ರಿಮಿನಲ್ 
ಮೊಕದ್ದಮೆಯಲ್ಲಿ ಭಾಗಿಯಾಗಿದ್ದೀರ ? 


ಹೌದು 


ನೀವು ಸರ್ಕಾರಿ ಸೇವೆಯಿಂದ ಅಥವಾ 
ಇನ್ನಾವುದಾದರೂ ಸೇವೆಯಿಂದ ವಜಾ 
ಆಗಿದ್ದೀರಾ ಅಥವಾ ತೆಗೆದು ಹಾಕಲ್ಪಟ್ಟಿದ್ದೀರ ? 


R . N .I. No. KARBIL /2001/47147 POSTAL REGN . No . RNP/KA /BGS/2202/2014 - 16 
Licensed to postwithout prepayment WPP No . 297 


14 . 


15. 


೮೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೧, ೨೦೧೬ 

ಭಾಗ ೫ 
13. ನೀವು ಪ್ರಸ್ತುತ ಸರ್ಕಾರಿ ಸೇವೆಯಲ್ಲಿರುವಿರಾ ? 

ಹೌದು( ) 

ಇಲ್ಲ ( ) 
(ಸರ್ಕಾರಿ ಸೇವೆಯಲ್ಲಿದ್ದಲ್ಲಿ ನೇಮಕಾತಿ 
ಪ್ರಾಧಿಕಾರದಿಂದ ಪಡೆದ ನಿರಾಕ್ಷೇಪಣಾ ಪತ್ರದ 
ನಕಲನ್ನು ಕಡ್ಡಾಯವಾಗಿ ಲಗತ್ತಿಸಬೇಕು) 
ಕೋರುವ ಮೀಸಲಾತಿಗಳು 

ಸಾಮಾನ್ಯ 

ಪ . ಜಾತಿ ಪ . ಪಂಗಡ | ಪ್ರವರ್ಗ - 1 
(ಕೋರುವ ಮೀಸಲಾತಿಯನ್ನು / ಚಿಹ್ನೆ 
ಹಾಕುವುದರ ಮೂಲಕ ಗುರುತಿಸಿ 

- 2 - ಎ 

2 - ಬಿ 3 - ಎ 3 - ಬಿ | 
ಪ್ರಮಾಣಪತ್ರದ ಸ್ವಯಂ ದೃಢೀಕೃತ ನಕಲನ್ನು 
ಲಗತ್ತಿಸಬೇಕು) 
ನೀವು ಈ ಯಾವುದಾದರೂ ಮಿಸಲಾತಿ 

ಗ್ರಾಮೀಣ ಕ . ಮಾ . ಅ ಮಾ . ಸೈ . ಅ೦ . ಅ | ಯೋ . ನಿ . ಅ 
ಅಡಿಯಲ್ಲಿ ಬರುತ್ತೀರಾ ? 
(ಸೇರುವ ಮೀಸಲಾತಿಯನ್ನು / ಚಿಹ್ನೆ 
ಹಾಕುವುದರ ಮೂಲಕ ಗುರುತಿಸಿ 
ಪ್ರಮಾಣಪತ್ರದ ಸ್ವಯಂ ದೃಢೀಕೃತ ನಕಲನ್ನು 

ಲಗತ್ತಿಸಬೇಕು) 
16 . ಶೈಕ್ಷಣಿಕ ವಿದ್ಯಾರ್ಹತೆ: 

ಉತ್ತೀರ್ಣ ಹೊಂದಿದ ಗರಿಷ್ಠ ಗಳಿಸಿದ ಶೇಕಡಾವಾರು 
( ಅನ್ವಯಿಸುವ ವಿದ್ಯಾರ್ಹತೆಯ ಅಂಕಣಗಳನ್ನು 

ವರ್ಷ 

ಅಂಕಗಳು 
ಅಂಕಗಳು 

ಅಂಕಗಳು 
ಮಾತ್ರ ಭರ್ತಿ ಮಾಡುವುದು ) 
(ಸ್ವಯಂ ದೃಢೀಕೃತ ಪ್ರಮಾಣ ಪತ್ರಗಳನ್ನು 
ಸಲ್ಲಿಸತಕ್ಕದ್ದು) 
ಎಸ್.ಎಸ್.ಎಲ್. ಸಿ / ತತ್ಸಮಾನ ವಿದ್ಯಾರ್ಹತೆ 
ಕನ್ನಡ ಬೆರಳಚ್ಚು ( ಹಿರಿಯ ಶ್ರೇಣಿ) 
ಆಂಗ್ಲ ಬೆರಳಚ್ಚು ( ಹಿರಿಯ ಶ್ರೇಣಿ) 
ಕನ್ನಡ ಶೀಘ್ರಲಿಪಿ ( ಹಿರಿಯ ಶ್ರೇಣಿ) 
ಆಂಗ್ಲ ಶೀಘ್ರಲಿಪಿ (ಹಿರಿಯ ಶ್ರೇಣಿ) 

ಇತರೆ ಯಾವುದೇ ವಿದ್ಯಾರ್ಹತೆ 
ಸೂಚನೆ : ಅಭ್ಯರ್ಥಿಗಳು ಎಲ್ಲಾ ಕಾಲಂಗಳನ್ನು ಭರ್ತಿ ಮಾಡತಕ್ಕದ್ದು. 

ಘೋಷಣೆ 


ಈ ಮೇಲೆ ನಮೂದಿಸಿರುವ ಮಾಹಿತಿ ಮತ್ತು ವಿವರಗಳು ಸತ್ಯವಾಗಿದ್ದು ಒಂದು ವೇಳೆ ಅವು ಸುಳ್ಳು ಎಂದು ಕಂಡು ಬಂದಲ್ಲಿ ತಾವು 
ತೆಗೆದುಕೊಳ್ಳುವ ತೀರ್ಮಾನಗಳಿಗೆ ಬದ್ಧನಾಗಿರುತ್ತೇನೆ/ಬದ್ಧಳಾಗಿರುತ್ತೇನೆ. ನಾನು ಆಯ್ಕೆಗೊಂಡ ಪಕ್ಷದಲ್ಲಿ ಕೊಡಗು ಜಿಲ್ಲೆಯ ಯಾವುದೇ ನ್ಯಾಯಾಲಯಗಳಲ್ಲಿ 
ಕರ್ತವ್ಯ ನಿರ್ವಹಿಸಲು ಸಿದ್ಧನಿರುತ್ತೇನೆ/ಸಿದ್ಧಳಿರುತ್ತೇನೆ. 


ದಿನಾಂಕ : 


ಅಭ್ಯರ್ಥಿಯ ಸಹಿ 


ಸೂಚನೆ: ಅಭ್ಯರ್ಥಿಗಳು ತಮ್ಮ ಸ್ವವಿಳಾಸವಿರುವ 7, 5/ - ರ ಅಂಚೆ ಚೀಟಿ ಅಂಟಿಸಿರುವ ಲಕೋಟೆಯನ್ನು ಅರ್ಜಿಯೊಂದಿಗೆ ಕಡ್ಡಾಯವಾಗಿ 
ಲಗತ್ತಿಸಬೇಕು. 
PR-112 
SC, 10 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 . 


